


1978 
ಕನ್ನಡ ಅಧ್ಯಯನ ವಿಭಾಗ 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು - 24 





ಪ್ರಕಟಣೆ : 83 


ಜೋಳ 


ಪ್ರೊ| ಕೆ. ಆರ್‌. ಕುಲಕರ್ಣಿ 
ಡಾ| ಎಚ್‌. ಎಸ್‌. ಎಂ. ಚನ್ನಬಸಯ್ಯ 





1978 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು-560024 


li 
ಜೋಳೆ (ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಿಂದ ಸಿದ್ಧ ಸಗೊಂಡಂ 


ಸಂವಹನ ಸಮಿತಿ ಪ್ಲ ್ಲಸಾಶಿತ), ಪ್ರಥಮ ಮುದ್ರಣ 1000 ಪ್ರತಿಗಳು, ಪುಟ ೫-4-98 ' 
ಭೆಲೆ ; ಸಾದಾ ರೂ, 10-00 ಕ್ಯಾಲಿಕೊ ರೂ. 15-00 


ಹಕು ಗಳನ್ನು ಕೃಷಿ ಎಶ್ವವಿದ್ಕಾನಿಲಯವು ಕಾದಿರಿಸಿದೆ, 


ಪ್ರಧಾನ ಸಂಪಾದನೆ 
ಪ್ರೊ! ನೀ. ಚೆ, ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕರು 


| ತಾಂತ್ರಿಕ ಪರಿಶೀಲನೆ 
ಡಾ! ಎಲ್‌, ಎ. ದಿಕ್ಷೀತ್‌ 
ಬೆಳೆ ಉತ್ಪಾದನೆ ಪ್ರಾಧ್ಯಾಪಕರು 


ಮುದ್ರಣ 
ನಾಗಶ್ರೀ ಪ್ರಿಂಟಿರ್ಸ್‌ 
೦-213. ಪೀಣ್ಯ ಇಂಡಸ್ಟ್ರಿಯಲ್‌ ಎಸ್ಟೇಟ್‌, ಬೆಂಗಳೂರು-536005 


ಕುಲಪತಿಗಳಿ ಹಾರೈಕೆ 


ಇಂದಿನ ವಿಶ್ವದಲ್ಲಿನ ಹಲವಾರು ಸಂಪಸ್ಯೆಗಳಿಗೆ ಕೃಷಿಯ ಉತ್ಪಾದನೆಯ ಹೆಚ್ಚಳವೇ 
ಬಹುಮಟ್ಟಿಗೆ ಪರಿಹಾರ ಒದಗಿಸಲು ಸಾಧ್ಯ. ಕೃಷಿ ಉತ್ಪಾದನೆಯ ಹೆಚ್ಚಳವು ಕೃಷಿ 
ಸಂಶೋಧನೆಗಳ ಪಲಿತಾಂಶಗಳನ್ನಳವಡಿಸುವಿಕೆಯನ್ನು ಅವಲಂಬಿಸಿದೆ. ಕಳೆದ ಒಂದು 
ದಶಕದಲ್ಲಿ ಕೃಷಿ ಸಂಶೋಧನೆಯು ನಾನಾಮುಖವಾಗಿ ಬೆಳೆದಿದೆ. ಅದರ ಪ್ರಯೋಜನ 
ವನ್ನು ಕೆಲವು ರೈತರು ಪಡೆದಿದ್ದಾರೆ. ಅದರಲ್ಲಿ ಕೆಲವರು ಹೆಚ್ಚಿನ ಪ್ರಗತಿಯನ್ನು 
ಸಾಧಿಸಿ, ಜಾಗ ಗರಿಷ್ಠ ಸಾಧನೆಯನ್ನು ನಾವೂ ಸಾಧಿಸಲು ಸಾಧ್ಯ ವೆಂಬ ಭರವಸೆಯ 
ದೃಷ್ಟಾಂತವೆನಿಸಿದ್ದಾರೆ. “ಈ ಅಳವಡಿಕೆ ಹಾಗೂ ಸಾಧನೆಗಳು ಕೆಲವರ ಸ್ವತ್ತಾಗಿ ಉಳಿ 
ಯದೆ ಸಾರ್ವತ್ರಿ ಕವಾಗಬೇ ಕು. ಆಗ ರಾಷ್ಟ್ರದಲ್ಲಿ ನಿಜವಾದ ಕೃಷಿಸ್ರಗತಿ ಹಾಗೂ 
ಸಾಮಾಜಿಕ ಕಲ್ಮಾಣ ಮೂಡಿಬರುತ್ತವೆ. ಈ ಕಾರ್ಯಸಾಧನೆಯಲ್ಲಿ ಕೃಷಿ ವಿಜ್ಞಾನ 
ಕುರಿತ ಸಾಹಿತ್ಯ ರಚನೆಯು ಮಹತ್ವದ ಅಂಶವಾಗಿದೆ. ಈ ದೃಷ್ಟಿಯಲ್ಲಿ ಕೃಷಿ ವಿಜ್ಞಾನ 
ಪುಸ್ತಕಗಳು ಪ್ರಾದೇಶಿಕ ಭಾಷೆಯಲ್ಲಿ ಪ್ರಕಟವಾಗುತ್ತಿರುವುದು ಔಚತ್ಯಪೂರ್ಣವಾಗಿದೆ. 


ಸ್ವಾತಂತ್ರ್ಯಾನಂತರದ ಅಭ್ಯುದಯದ ಹಲವಾರು ಯತ್ನಗಳಲ್ಲಿ ರಾಷ್ಟ್ರೀಯ 
ಭಾಷೆಗಳ ಅಭಿವೃದ್ಧಿಯೂ ಒಂದು. ಹಿಂದಿ ಭಾಷೆಯೊಂದಿಗೇನೇ ಇತರ ಎಲ್ಲ 
ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ ನಡೆಯಬೇಕೆಂದು ಸಂಸತ್ತು ನಿರ್ದರಿಸಿದೆ. ಹಲವಾರು 
ಭಾಷೆಗಳು ಬಳಕೆಯಲ್ಲಿರುವ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಭಾಷೆಗಳೂ ಸವಂತೂಕವಾಗಿ 
ಬೆಳೆದು ಬಂದಾಗಲೇ ರಾಷ್ಟ್ರದ ಸಮಗ್ರ ತೆ ಬಳೆದು ಬರುತ್ತದೆ. ಈ ಭಾಷೆಗಳು ಸಾಕಷ್ಟು 
ಅಭಿವೃದ್ಧಿ ಹೊಂದಿದಾಗ ಶಿಕ್ಷಣಮಾಧ್ಯಮವಾಗಲು ಸಮರ್ಥವಾಗುತ್ತವೆ. ನಾಡಿನ 
ಭಾಷೆಗಳೆಲ್ಲವನ್ನೂ ಶಿಕ್ಷಣಮಾಧ್ಯಮಗಳಾಗುವಂತೆ ಬಲಗೊಳಿಸುವ ಹೊಣೆ ವಿವಿಧ . 
ವಿಶ್ವವಿದ್ಯಾನಿಲಯಗಳದ್ದು. ಅದಕ್ಕನುಗುಣವಾಗಿ ಪ್ರಾದೇಶಿಕ ಭಾಷೆಗಳು ಕೃಷಿ ಶಿಕ್ಷಣ 
ಮಾದ್ಯಮಗಳಾಗುವಂತೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾದ್ದು ಕೃಷಿ ವಿಶ್ವವಿದಾ 
ನಿಲಯಗಳ ಕೆಲಸವಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಈ ಕಾರ್ಯ ಸಾಧನೆ 
ಗೋಸುಗ ಕನ್ನಡದಲ್ಲಿ ಕೃಷಿ ಸಾಹಿತ್ಯ ನಿರ್ಮಾಣ ಕೈಗೆತ್ತಿಕೊಂಡಿದೆ. ಇಷ್ಟುದಿನ 
ಇಂಗ್ಲೀಷ್‌ ಭಾಷೆಯಲ್ಲಿಯೇ ಶಿಕ್ಷಣ ಪಡೆದು, ಬಳಕೆ ನಡೆಸಿದ ಶಿಕ್ಷಕ ಹಾಗೂ ವಿಜ್ಞಾನಿ 
ಗಳಿಗೆ ಒಮ್ಮೆಲೇ ಪ್ರಾದೇಶಿಕ ಭಾಷೆಗಳಲ್ಲಿ ಗ್ರಂಥರಚನೆ ಮಾಡುವುದು ಸುಲಭಕಾರ್ಯ 
ವೇನಲ್ಲ. ಇಂಥದರಲ್ಲಿ ಈ ಕೆಲಸ ಪ್ರಾರಂಭವಾದ ಅಲ್ಪಾವಧಿಯಲ್ಲಿ ಮುಕ್ಕಾಲು ಶತ 
ಕ್ಕಿಂತಲೂ ಹೆಚ್ಚು ಗ್ರಂಥಗಳು ಪ್ರಕಟಗೊಂಡು ಜನಪ್ರಿಯವಾದುದು ಅತ್ಯ ಂತ 
ಹಮೆ ಮಯಂ ಸಾಧನೆ. 


iv 

ಉಪಯುಕ್ತ ಸಂಶೋಧನಾಧಾರಿತ ಆಳ ಅಭ್ಯಾಸದ ಫಲವಾಗಿ ಸ ಓಷ್ಟಿಗೊಂಡ 

ಕೃಷಿ ವಿಜ್ಞಾನಗ್ರಂಥಗಳು ನಮ್ಮ ರಾಜ್ಯದ ಕೃಷಿ ವಿದ್ಯಾರ್ಥಿ ಹಾಗೂ ಕ್ಕ ೈಷಿಕರಿಗೆ 

ಅಮೂಲ್ಯ ಕೊಡುಗೆಗಳಾಗುವುದರಲ್ಲಿ ಸಂದೇಹವಿಲ್ಲ, ಈ ಕಾರ್ಯ ಮಿಂಚಿನ ವೇಗದಿಂದ 
ನಡೆಯಲೆಂದು ನಾನು ಹಾರೈಸುತ್ತೇನೆ. 


ಕೃಷಿ ವಿಶ್ವವಿದ್ಯಾನಿಲಯ ಹ, ರಾ. ಆರಕೇರಿ 
ಬೆಂಗಳೂರು-560024 ಕುಲಪತಿಗಳು 


ಸಂಪಾದಕರ ಮಾತು 


ಜೋಳದ ಬೆಳೆಗೆ ಕರ್ನಾಟಕದಲ್ಲಿ ಅಗ್ರಮಾನ್ಯ ಪಟ್ಟ. ಜೋಳವು ಉತ್ತರ 
ಕರ್ನಾಟಕದ ಪ್ರಮುಖ ಬೆಳೆಯಾಗಿದೆಯಲ್ಲದೆ, ಎಲ್ಲ ವರ್ಗಗಳ ಜನರ ಮುಖ್ಯವಾದ 
ಆಹಾರಧಾನ್ಯವಾಗಿದೆ. ಬಿತ್ತರವಾದ ಬೆಳವಲನಾಡಿನ ಬಹುಪ್ರೆದೇಶದಲ್ಲಿ ಬೆಳೆ ಬೆಳೆಯುವ 
ಮುಖ್ಯ ಯತುಗಳಾದ ಮುಂಗಾರಿ ಹಾಗೂ ಹಿಂಗಾರಿಗಳೆರಡರಲ್ಲೂ ಇತರ ಬೆಳೆಗಳಿ 
ಗಿಂತಲೂ ವಿಸ್ತೃತ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ನೀರಾವರಿ 
ಯಲ್ಲಿಯೂ ಈ ಬೆಳೆಯನ್ನು ಗಮನಾರ್ಹ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತಿದೆ. 
ಇತ್ತೀಚಿನ ವರ್ಷಗಳಲ್ಲಿ ಈ ಬೆಳೆಯಲ್ಲಿ ಹಲವಾರು ಹೈಬ್ರಿಡ್‌ ತಳಿಗಳು ಕಂಡುಹಿಡಿ 
ಯಲ್ಪಟ್ಟು ಇದರ ಉತ್ಪಾದನೆಯಲ್ಲಿ ಒಂದು ದಾಖಲೆಯೇ ಸ್ಥಾಪಿಸಲ್ಪಟ್ಟಿದೆ. ಈ 
ಬೆಳೆಯ ಉಗಮ ಮತ್ತು ಹಂಚಿಕೆ, ಬೆಳೆ ಬೆಳೆಯಲು ಅನುಕೂಲಕರ ಸನ್ನಿವೇಶ, ಸುಧಾ 
ರಿತ ಹಾಗೂ ಶಕ್ತಿಮಾನ್‌ ತಳಿಗಳು, ಬೇಸಾಯ ಕ್ರಮಗಳು, ಸಾಗುವಳಿಗಾಗಿ ಸೂಕ್ತ 
ಜಮೀನು ತಯಾರಿಕೆ, ಕೀಟ ರೋಗರುಜಿನಗಳು ಹಾಗೂ ಅವುಗಳ ಹತೋಟಿ, 
ಕೊಯಿಲು ಹಾಗೂ ಒಕ್ಕಣೆ, ಮೇವಿನ ತಳಿಗಳಂ, ಬೀಜೋತ್ಪಾದನೆ, ಸಾಗುವಳಿಯಂ 
ವೆಚ್ಚ ಹಾಗೂ ಆದಾಯ ಈ ವಿವರಗಳೆಲ್ಲ ಈ ಚಿಕ್ಕ ಪುಸ್ತಕದಲ್ಲಿವೆ. ಸಂಶೋಧನಾ 
ಧಾರಿತ ಶಿಫಾರಸುಗಳ ಮಂಡನೆ ಈ ಪುಸ್ತಕದ ವೈಶಿಷ್ಠ್ಯ. ಹಲವಾರು ಚಿತ್ರಗಳಿಂದೊಡ 

: ಗೂಡಿದ ವಿಷಯ ನಿರೂಪಣೆ ಸರಳವಾಗಿದೆ ಹಾಗೂ ಬೋಧಪ್ರದವಾಗಿದೆ. 


ಕೃಷಿ ವಿದ್ಯಾರ್ಥಿಗಳು, ಬೋಧಕರು, ಸಂಶೋಧಕರು ಹಾಗೂ ಜೋಳ ಬೆಳೆ 
ಯುವ ರೈತರಿಗೆಲ್ಲ ಇದು ಆಂತ್ಯಂತ ಉಪಯುಕ್ತವಾದ ಹೊತ್ತಗೆಯಾಗಿದೆ. ಅವ 
ರೆಲ್ಲರೂ ಇವರ ಪ್ರಯೋಜನ ಪಡೆಯುವರೆಂದು ನಂಲಾಗಿದೆ. ಈ ಪುಸ್ತಕದ ಸ್ವಚ್ಛ 
ಪ್ರತಿ ತಯಾರಿಸುವಿಕೆ ಹಾಗೂ ಕರಡೋದುವಿಕೆಗಳಲ್ಲಿ ನೆರವು ನೀಡಿದ ಶ್ರೀ. ಬಿಐ. 
ದೇವರಮನಿ ಅವರಿಗೆ ಕೃತಜ್ಞತೆಗಳು. 


ನೀ. .ಚೆ ಹಿತ್ತಲಮನಿ 
ಫಾಲ್ಗುಣ ಮಾಸ, ಪೈಂಗಳನಾಮ ಸಂವತ್ಸರ ಕನ್ನಡ ಪ್ರಾಧ್ಯಾಪಕರು 
ಶಾಲಿವಾಹನ ಶಕ 1898 ಹಾಗೂ 
ಕನ್ನಡ ಅಧ್ಯಯನ ವಿಭಾಗ, ಕನ್ನಡ ಅಭಿವೃದ್ಧಿ ಸಮಿತಿ 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560024 ಕಾರ್ಯದರ್ಶಿಗಳು 


ಲೇಖಕರ ನುಡಿ 


ಪ್ರಪಂಚದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಜೋಳವು ಒಂದು ಮುಖ್ಯ 
ವಾದ ಆಹಾರದ ಬೆಳೆಯಾಗಿದೆ. ಭಾರತದಲ್ಲಿ ಬೆಳೆಗಳ ವಿಸ್ತೀರ್ಣದಲ್ಲಿ ಇದು ಮೂರ 
ನೆಯ ಸ್ಥಾನವನ್ನು ಹೊಂದಿದೆ. ಕರ್ನಾಜಕ ರಾಜ್ಯದಲ್ಲಿ ಜೋಳದ ಕ್ಷೇತ್ರವು ಇತರ ಎಲ್ಲ 
ಬೆಳೆಗಳ ಕ್ಷೇತ್ರಗಳಿಗಿಂತ ಹೆಚ್ಚಾಗಿದೆ. ಆದರೂ ಬಹಳಷ್ಟು ಪ್ರದೇಶವು ಕಡಮೆ ಮಳೆ 
ಬೀಳುವ ಪ್ರದೇಶದಲ್ಲಿರುವುದರಿಂದ ಜೋಳದ ಇಳುವರಿ ಹಾಗೂ ಒಟ್ಟು ಉತ್ಪತ್ತಿ 
ಕಡಮೆ. ಈ ಮಹತ್ವದ ಬೆಳೆಯ ಬೇಸಾಯವನ್ನು ಶಾಸ್ತ್ರೀಯ ಹಿನ್ನಲೆಯಲ್ಲಿ ತಿಳಿದು 
ಕೊಂಡು ಉತ್ಪತ್ತಿಯನ್ನು ಹೆಚ್ಚಿಸುವ ಬಗ್ಗೆ ಅರಿವನ್ನು ಉಂಟುಮಾಡುವುದು ಅತಿ 
ಮಹತ್ವದ ವಿಷಯವಾಗಿದೆ. ಈ ದಿಶೆಯಲ್ಲಿ ಇತ್ತೀಚಿನ ಸಂಶೋಧನೆಯ ಫಲಿತಾಂಶ 
ಗಳನ್ನು ತಿಳಿದು ಅನುಸರಿಸುವುದು ಅವಶ್ಯಕ. ಈ ಪುಸ್ತಕ ಬರೆಯುವಲ್ಲಿ ಕೃಷಿ ಕಾಲೇಜು 
ವಿದ್ಯಾರ್ಥಿಗಳ, ವಿಸ್ತರಣೆ ಸಿಬ್ಬಂದಿಯವರ ಮತ್ತು ಪ್ರಗತಿಪರ ರೈತರ ಅವಶ್ಯಕತೆ 
ಗಳನ್ನು ಗಮನದಲ್ಲಿಟ್ಟುಕೊಳ್ಳಲಾಗಿದೆ. ಈ ಹಿನ್ನಲೆಯಲ್ಲಿ ಬೆಳೆಯ ಬಗ್ಗೆ ಕೆಲವು 
ಮೂಲ ವಿಷಯಗಳನ್ನೊಳಗೊಂಡು, ಸಂಶೋಧನೆಯ ಫಲಿತಾಂಶಗಳನ್ನು ಚರ್ಚೆಸ 
ಲಾಗಿದೆ. ಈ ಪುಸ್ತಕವನ್ನು ಕೃಷಿಶಿಕ್ಷಕರು, , ಸಂಶೋಧಕರು ಹಾಗೂ ಆಡಳಿತ 
ಗಾರರು ಉಪಯೋಗಿಸಬಹುದು. 


ಈ ಪುಸ್ತಕದ ಹಸ್ತಪ್ರತಿಯನ್ನು ತಯಾರಿಸಲು ಸಹಾಯಕರಾದ ಚಿ1ಎಸ್‌.ಎಂ. 
ಶಶಿಧರ ಅವರ ನೆರವನ್ನು ಸ್ಮರಿಸಲಾಗಿದೆ. ಇದರ ಕರಡು ಪ್ರತಿಯನ್ನು ಉತ್ತಮ 
ಪಡಿಸಲು ನೆರವು ನೀಡಿದ ಪ್ರೊ! ವೀ. ಸಿ. ಹಿತ್ತಲಮನಿ ಯವರಿಗೂ ಮತ್ತು ಅವರ 
ಸಹೋದ್ಯೋಗಿಗಳಿಗೂ ವಂದನೆಗಳು ಸಲ್ಲಬೇಕಂ. 


ಕೃಷಿ ವಿಶ್ವವಿದ್ಯಾನಿಲಯ" ಲೇಖಕರು 
ಬೆಂಗಳೂರು 


ಪರಿವಿಡಿ 


ಉಪಕುಲಪತಿಗಳ ಹಾರೈಕೆ ili 


ಸಂಪಾದಕರ ಮಾತು Vv 
ಲೇಖಕರ ನುಡಿ vi- 
ಪರಿಎಡಿ A vii 
ಚಿತ್ರಗಳ ಪಟ್ಟಿ viii 
ಕೋಷ್ಟಕಗಳ ಪಟ್ಟಿ ಕ ix 
ಅಧ್ಯಾಯ 1 ಜೋಳದ ಉಗಮ ಮತ್ತು ಹಂಚಿಕೆ 1 
ಅಧ್ಯಾಯ 2 ಅನುಕೂಲಕರ ಸನ್ನಿವೇಶಗಳು 12 
ಅಧ್ಯಾಯ 3 ಸಸ್ಯವರ್ಣನೆ 14 
ಅಧ್ಯಾಯ 4 ಸುಧಾರಿತ ಹಾಗೂ ಶಕ್ತಿಮಾನ್‌ ತಳಿಗಳು 18 
ಅಧ್ಯಾಯ 5 ಜೋಳದ ಗುಣವಿಶೇಷಗಳು ಮತ್ತು ಉಪಯೋಗಗಳು 32 
ಅಧ್ಯಾಯ 6 ಬೇಸಾಯ 34 
ಅಧ್ಯಾಯ 7 ಅಧಿಕ ಇಳುವರಿಗೆ ಭೂವಿಂ ತಯಾರಿಕೆ 54 
ಅಧ್ಯಾಯ 8 ಕೀಟ ಹಾಗೂ ರೋಗಗಳ ಹತೋಟಿ 59 
ಅಧ್ಯಾಯ 9 ಸುಗ್ಗಿ ಕಾಳು ಹಾಗೂ ಮೇವಿನ ಸಂಗ್ರಹಣೆ 76, 
ಅಧ್ಯಾಯ 10 ಮೇವಿನ ಜೋಳ 79 
ಆಧ್ಯಾಯ 11 ಬೀಜೋತ್ಪಾದನೆ ಮತ್ತು ಹಂಚಿಕೆ 81 
ಅಧ್ಯಾಯ 12 ಸಾಗುವಳಿಯ ವೆಚ್ಚ ಹಾಗೂ ಆದಾಯ 85 
ಆಧ್ಯಾಯ 13 ಜೋಳದ ಅಭಿವೃದ್ಧಿ 88 
ಪಾರಿಭಾಷಿಕ ಶಬ್ಧಕೋಶ 91 


ಆಧಾರ ಗ್ರಂಥಗಳ ಪಟ್ಟಿ 92 


| 


ಹಣ ಗ 


7, 
8. 


9, 
10. 
11, 
12. 
13. 
14. 
15. 
16. 
17, 
18. 


19. 
20. 
21. 


$22. 


ಚಿತ್ರಗಳ ಪಟ್ಟಿ 


ಎತ್ತರಕ್ಕನುಗುಣವಾಗಿ ಐದು ತರದ ತಳಿಗಳು 
ಜೋಳದ ಕೆಲವು ತೆನೆಗಳ ಪ್ರಕಾರಗಳು 
ಜೋಳದ ಸಸಿಯ ವಿವಿಧ ಭಾಗಗಳು 
ಜೋಳದ ಕಾಳಂ 
ಜೋಳದ ಕೆಲವು ತೆನೆಗಳ ಮಾದರಿಗಳು 
ಸಂಧಾರಿತ ಮರದ ಬೀಜ ಮತ್ತು ಗೊಬ್ಬರ ಕೂರಿಗೆ 
ಸುಧಾರಿತ ಕಬ್ಬಿಣದ ಬೀಜ ಮತ್ತು ಗೊಬ್ಬರ ಕೂರಿಗೆ 
ಅ : ತೇಲುಮಣೆ 
ಆ : ಸಮಗೊಳಿಸುವ ಮಣೆ 
ಇ : ಕಾಲುವೆ ನಿರ್ಮಾಪಕ (೪ ಡಿಚರ್‌) 
ಈ : ಬದು ನಿರ್ಮಾಪಕ 
ಸುಳಿ ಕೊರೆಯುವ ನೊಣ (ಎಂಥರಿಗೊನಾ ವೆರಿಯಾ) 
ಡೆಕ್ಕನ್‌ ರೆಕ್ಕೆ ಇಲ್ಲದ ಮಿಡತೆ (ಕೊಲ್ಮೇನಿಯ ಸ್ಪೆನೇರಿಯಾಯ್ಡಿಸ್‌) 
ಸಸ್ಯ ಹೇನು 
ಗರಿನುಸಿ (ಪ್ಯಾರೆಟೆಟ್ರಾನಿಕಸ್‌ ಇಂಡಿಕಸ್‌) 
ಕಾಂಡ ಕೊರೆಯುವ ಹುಳು 
ತೆನೆ ತಿಗಣೆ (ಕೈಲೊಕೋರಿಸ್‌ ಆಂಗ್‌ಸ್ಟೇಟಸ್‌) 
ತೆನೆನೊಣ (ಕಂಟ್ಯಾ ರಿನಿಯ ಆಂಡ್ರೊಪೋಗೊನಿಸ್‌) 
ಬೂಷ್ಟು ಅಥವಾ ಕೇದಗೆ ರೋಗ (ಸೈರೊಸ್ಟೊರಾ ಸೊರ್ಗಿ) 
ಎಲೆಮಚ್ಚಿರೋಗ (ಹೆಲ್ಮಿಂಥೋಸ್ಟೊರಿಯಂ ಟರ್ಸಿಕಂ) 
ಗರಿಬೂದುಚುಕ್ಕೆರೋಗ 
ಕಾಡಿಗೆ ರೋಗದ ತೆನೆ 
ಬಿಡಿ ಕಾಡಿಗೆ ರೋಗದ ತೆನೆಗಳು 
ಒಕ್ಕಣೆ ಉಪಕರಣ 


ಬೀಜೋತ್ಪಾದನೆ ಪ್ಲಾಟಿನಲ್ಲಿ ಗಂಡು ಮತ್ತು ಹೆಣ್ಣು ತಳಿಗಳ ಹಂಚ 


14 
15 
16 
17 
20 
38 
39 
55 
56 
57 
57 
60 
61 
62 
63 
64 
65 
66 
70 
71 
72 
73 
74 
76 
82 


ಕೋಷ್ಟಕಗಳ ಪಟ್ಟ 


1 ಪ್ರಪಂಚದ ವಿವಿಧ ಖಂಡಗಳಲ್ಲಿ ಜೋಳದ ಬೆಳೆಯ ವಿಸ್ತೀರ್ಣ ಉತ್ಪತ್ತಿ 2 


ಹಾಗೂ ಇಳುವರಿ 
2 ಏಶಿಯಾ ಖಂಡದ ವಿವಿಧ ದೇಶಗಳಲ್ಲಿಯ ಜೋಳ ಬೆಳೆಯುವ ಕ್ಷೇತ್ರ 
ಉತ್ಪಾದನೆ ಹಾಗೂ ಇಳುವರಿ 4 
3 ಕರ್ನಾಟಕ ರಾಜ್ಯದಲ್ಲಿ ಜೋಳದ ಬೆಳೆಯ ವಿಸ್ತೀರ್ಣ ಹಾಗೂ ಉತ್ಪತ್ತಿ 
(1973-74) 8 


4 ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾವಾರು ಜೋಳದ ಪ್ರದೇಶ ಉತ್ಪಾದನೆ ಒಟ್ಟು 
ಆಹಾರದ ಉತ್ಪಾದನೆ, ಒಟ್ಟು ಆಹಾರ ಉತ್ಪಾದನೆಗೆ ಜೋಳದ 
ಪ್ರಮಾಣ, ಅಧಿಕ ಇಳುವರಿ ತಳಿಗಳ ಶೇಕಡಾವಾರು ಪ್ರಮಾಣ(1972-73) 9 

5 ಕರ್ನಾಟಕ ರಾಜ್ಯದಲ್ಲಿ ಜೋಳದ ಬೆಳೆಯ ವಿಸ್ತೀರ್ಣ ಹಾಗೂ ಉತ್ಪತ್ತಿ 
(1973-74) 11 


6 ಬಿಡುಗಡೆಯಾಗಿರುವ ಶಕ್ತಿಮಾನ್‌ ತಳಿಗಳ ಜನ್ಮದಾತೃಗಳು 28 
7 ಸಂಧಾರಿತ ತಳಿಗಳ ಇಳುವರಿಯ ಮೇಲೆ ರಾಸಾಯನಿಕ ಗೊಬ್ಬರ ಪರಿಣಾಮ 44 
8 ಮುಂಗಾರಿ ಹಂಗಾಮಿನಲ್ಲಿ ಖುಷ್ಕಿ ಬೆಳೆಯಾಗಿ ಬೆಳೆದ ಸಿ.ಎಸ್‌.ಎಚ್‌-1 
ಜೋಳದ ಇಳುವರಿಯ ಮೇಲೆ ರಾಸಾಯನಿಕ ಗೊಬ್ಬರಗೆಳನ್ನು ಕೊಡುವ 
ಪದ್ಧತಿಗಳ ಪರಿಣಾಮ 46 
9 ಸಿ.ಎಸ್‌.ಎಚ್‌-5 ಜೋಳದ ಇಳುವರಿಯ ಮೇಲೆ ವಿವಿಧ ಪ್ರಮಾಣದ 
ರಾಸಾಯನಿಕ ಗೊಬ್ಬರಗಳ ಪರಿಣಾಮ 47 
10 ಮೂಗುತಿ ಹಿಂಗಾರಿ ಜೋಳದ ಇಳುವರಿಯ ಮೇಲೆ ರಾಸಾಯನಿಕ ಗೊಬ್ಬರ 
ವನ್ನು ಕೊಡುವ ಪದ್ದತಿಗಳ ಪರಿಣಾಮ 48 
11 ಶಿರಗುಪ್ಪಾ ಸಂಶೋಧನಾಕೇಂದ್ರದಲ್ಲಿ ಸಿ.ಎಸ್‌.ಎಚ್‌.1 ರ ಮೇಲೆ ರಂಜಕ 
ಹಾಗೂ ದನಗಳ ಗೊಬ್ಬರ ಪೂರೈಕೆಯಿಂದ ದೀರ್ಫಾವಧಿಯಲ್ಲಿ ಇಳುವ 
ರಿಯು ಆದ ಪರಿಣಾಮ 
12 ಸಸ್ಯಸಂರಕ್ಷಣಾಕ್ರಮ ಹಾಗೂ ರಾಸಾಯನಿಕ ಗೊಬ್ಬರಗಳು- ಸಿ.ಎಸ್‌.ಎಚ್‌-1 
ಜೋಳದ ಇಳುವರಿಯ ಮೇಲೆ ಮಾಡಿದ ಪರಿಣಾಮ 49 


» 


13 ವಿವಿಧ ರಾಸಾಯನಿಕ ಗೊಬ್ಬರಗಳನ್ನು ಕೊಡಂವ ಪದ್ಮತಿಗಳಿಂದ ಧಾರವಾಡ 
ಕೇಂದ್ರದಲ್ಲಿ ಮುಂಗಾರಿಯಲ್ಲಿ ಬೆಳೆದ ನಂದ್ಯಾಳ ಜೋಳದ ಮೇಲೆ ಇಳುವರಿಯ 
ಆದ ಪರಿಣಾಮ 51 
14 ತೇವ ಸಂಗ್ರಹಣೆ ಕೃಮಗಳು ಹಾಗೂ ರಾಸಾಯನಿಕ ಗೊಬ್ಬ ಶರದ ಬಳಕೆಯಿಂದ 
ಜೋಳದ ಇಳುವರಿಯ ಮೇಲೆ ಆದ ಪರಿಣಾಮ 58 
15 ಮಳೆಯ ಆಶ್ರಯದಲ್ಲಿ ಸ್ಥಳೀಯ ಹಾಗೂ ಶಕ್ತಿಮಾನ್‌ ಜೋಳದ ಬೇಸಾ 
ಯಂದ ವೆಚ್ಚ ಹಾಗೂ ಆದಾಯ 86 
16 ಶಕ್ತಿಮಾನ್‌ ಹಾಗೂ ಸ್ಮಳೀಯ ಜೋಳದ ತಳಿಗಳ ಉತ್ಪತ್ತಿ ಹಾಗೂ 
ಉತ್ಸನ್ನ 87 


ಜೋಳ 


ಪುಟ 


12 
23 
25 
28 
44 
45 
61 
64 


18 
21 


10 


11 
25 


ತಪ್ಪು ಓಪ್ಪೊಲೆ 


ತಪ್ಪು 
ಬಳೆಯುತ್ತಿದ್ದು 
ಸಂಗಿ 
ಬೆಳಗಾ 


1969-78 

ಪೂರೈಸಿದತಾಗು 
ಬುಷ್ಟು 
ಗೈರುಗಳಿಗೂ 


ಒಪ್ಪು 
ಬೆಳೆಯುತ್ತಿದ್ದು 
ಸುಗ್ಗಿ 
ಬೆಳಗಾಂವ 
ಮಾರ್ಚಿ 
ಹಾಗೂ , 
1969-70 
ಪೂರೈಸಿದಂತಾಗು 
ಬೂಷ್ಟು 
ಬೇರುಗಳಿಗೂ 


“ ಅಧ್ಯಾಯ. 1 
ಜೋಳದ ಉಗಮ ಮತ್ತು ಹಂಚಿಕೆ 


ಜೋಳವು ಪ್ರಪಂಚದ ಮಾನವನ ಆಹಾರ ಪೂರೈಕೆಯಲ್ಲಿ ನಾಲ್ಕನೆಯ ಮುಖ್ಯ 
ಬೆಳೆಯಾಗಿದೆ. ಮೊದಲನೆಯದು ಗೋಧಿ, ಎರಡನೆಯದು ಭತ್ತ ಮತ್ತು ಮೂರನೆಯದು 
ಮುಸಕಿನ ಜೋಳ. 


ಜೋಳದ ಉಗಮದ ಬಗ್ಗೆ ವಿವಿಧ ಅಭಿಪ್ರಾಯಗಳಿದ್ದರೂ ಈ ಬೆಳೆಯು ಆಫ್ರಿಕಾ 
ಖಂಡದ ಇಥಿಯೋಪಿಯಾ ಆಥವಾ ಸೂಡಾನದಲ್ಲಿ ಐದರಿಂದ ಏಳು ಸಾವಿರ 
ವರ್ಷಗಳ ಹಿಂದೆಯೂ ಇದ್ದಿತೆಂದು ತಿಳಿದುಬರುತ್ತದೆ. ಯೂರೋಪ್‌ ಹಾಗೂ ಭಾರತ 
ದೇಶಕ್ಕೆ ಜೋಳವು ಒಂದನೆಯ ಶತಮಾನದಲ್ಲಿ ಬಂದಿರಬೇಕು. ಚೀನಾ ದೇಶದಲ್ಲಿ 
ಇದು ಮೂರನೆಯ ಶತಮಾನದಿಂದ ಇದೆಯಂದು ತಿಳಿದು ಬರುತ್ತದೆ. 


ಪ್ರಪಂಚದ ಹಲವು ದೇಶಗಳಲ್ಲಿ ಜೋಳದ ಬಿಳೆಯ ವಿಸ್ತೀರ್ಣ... 


ಪ್ರಪಂಚದ ವಿವಿಧ ದೇಶಗಳಲ್ಲಿ ಜೋಳದ ಬೆಳೆ ಪ್ರದೇಶಗಳು ಹಾಗೂ 
ಉತ್ಪಾದನೆಯ ಇತ್ತೀಚಿನ ಅಂಕಿ ಸಂಖ್ಯೆಗಳು ಕೋಷ್ಟಕ 1 ರಲ್ಲಿನಂತಿವೆ. 


ಏಶಿಯಾ ಖಂಡದಲ್ಲಿರುವ ರಾಷ್ಟ್ರಗಳಲ್ಲಿ ಜೋಳದ ಅತಿಹೆಚ್ಚಿನ ಪ್ರದೇಶ 
(ಶೇಕಡಾ 96 ರಷ್ಟು ) ಭಾರತ ದೇಶದಲ್ಲಿದೆ. ಎರಡನೆಯ ಸ್ಥಾನವು ಪಾಕಿಸ್ತಾನಕ್ಕಿದೆ. 


ಕೋಷ್ಟಕದಲ್ಲಿನ. ಅಂಕಿ ಅಂಶಗಳಿಂದ ಜೋಳದ ಅತಿಹೆಚ್ಚಿನ ಪ್ರದೇಶವು 
ಏಶಿಯಾ ಖಂಡದಲ್ಲಿದ್ದು, ಆಫ್ರಿಕಾ ಹಾಗೂ ಉತ್ತರ ಅಮೇರಿಕ ಎರಡನೆಯ ಹಾಗೂ 
ಮೂರನೆಯ ಸ್ಥಾನಗಳಲ್ಲಿವೆಯೆಂದು ತಿಳಿದು ಬರುತ್ತದೆ. ಹೆಕ್ಟೇರುವಾರು: ಇಳುವರಿಯ 
ದೃಷ್ಟಿಯಿಂದ ಅತಿಹೆಚ್ಚಿನ ಇಳುವರಿಯು ಉತ್ತರ ಅಮೇರಿಕದಲ್ಲಿ (ಹೆಕ್ಟೇರಿಗೆ 
2672 ಕೆ.ಜಿ. ) ಮತ್ತು ಅತಿ ಕಡಮೆ ಇಳುವರಿ ಏಶಿಯಾ ಖಂಡದಲ್ಲಿ (ಹೆಕ್ಟೇರಿಗೆ 
516 ಕೆ. ಜಿ.) ಇರುವುದು ಕಂಡುಬರುತ್ತದೆ. 


2 ಜೋಳ 


ಕೋಷ್ಟಕ 1 


ಪ್ರಪಂಚದ ವಿವಿಧ ಖಂಡಗಳಲ್ಲಿ ಜೋಳದ ಜಿಳೆಯೆ ವಿಸ್ತೀರ್ಣ, 
ಉತ್ಸೆತ್ತಿ ಹಾಗೂ ಇಳುವರಿ. 











ವಿಸ್ತೀರ್ಣ ಉತ್ಪಾದನೆ ಇವ, 

ಅ.ಸ, ಖಂಡ ಬ of ಹೆಕ್ಟೇರಿಗೆ 

(ಸಾವಿರ ಹೆಕ್ಟೇರುಗಳಲ್ಲಿ) (ಸಾವಿರೆ ಬನ್ನುಗಳಲ್ಲಿ) (ಕ ಜಳಳಲ್ಲಿ 

1 ಯುರೋಪ್‌ 117 468 3985 

2 ಉತ್ತರ ಅಮೇರಿಕ 7104 18980 2672 

3 ಲ್ಯಾಟಿನ್‌ ಅಮೇರಿಕ 2972 7288 2452 

4 ಏಶಿಯಾ 18723 9666 516 

5 ಅಫ್ರಿಕಾ 12945 9290 718 

6 ಓಶಿಯಾನಿಯಾ 573 1117 1950 
ಒಟ್ಟು "42524 46908 12396. 





ಮೂಲ: ಇಂಪ್ರೂವ್‌ಮೆಂಟ್‌ ಅಂಡ್‌ ಪ್ರೊಡಕ್ಷನ್‌ ಆಫ್‌. ಮೇಜ್‌, ಸೊರ್ಸಮ್‌ ಅಂಡ್‌ 
ವಿಲೆಟ್ಸ್‌ ಎಫ್‌, ಎ, ಓ, ಪಬ್ಲಿಕೇಷನ್‌ 1972, ಪುಟ 17, 


ಏಶಿಯಾ ಖಂಡದ ಒಟ್ಟು ಉತ್ಪಾದನೆಯಲ್ಲಿ ಸುಮಾರು ಶೇಕಡಾ 95 ರಷ್ಟು 
ಜೋಳದ ಉತ್ಪಾದನೆಯು ಭಾರತದಲ್ಲಿ ಆಗುತ್ತದೆ. 


ಭಾರತ ದೇಶದಲ್ಲಿ ಜೋಳದ ಬೆಳೆಯನ್ನು ಅಲ್ಲ, ಮಳೆ ಬೀಳುವ ಎವಿಧ 
ರಾಜ್ಯಗಳ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇತ್ತೀಚಿನ ಅಂಕಿ ಸಂಖೆ 
ಗಳಿಂದ ಭಾರತದ ವಿವಿಧ ರಾಜ್ಯಗಳಲ್ಲಿ ಜೋಳದ ಪ್ರದೇಶ ಹಾಗೂ ಉತ್ಪಾದನೆಗಳು 
ಕೋಷ್ಟಕ 3 ರಲ್ಲಿ ಇಂತಿವೆ. 


ಭಾರತದಲ್ಲಿ ಜೋಳದ ಅತಿ ಹೆಚ್ಚಿನ ಪ್ರದೇಶವು ಅನುಕ್ರಮವಾಗಿ ಮಹಾರಾಷ್ಟ್ರ 
ಆಂಧ್ರಪ್ರದೇಶ, ಮಧ್ಯಪ್ರದೇಶ ಹಾಗೂ ಕರ್ನಾಟಕಗಳಲ್ಲಿ ಇದೆ. ಕರ್ನಾಟಕದಲ್ಲಿ 


ಜೋಳದ ಉಗಮೌ ಮತ್ತು ಹಂಚಿಕೆ 


cox ಔಣ ೦೦ ೧೮೫೦ 





9$ ಇಡಿ L-g0 cE VR CLG 38೧7 0 ಇ 


=0 Fre ಇಲ aroan scp BSsupoce Ace moat 





ಇಬ: ೧೮೮೫ 
೫:1 ೧೮% 


4 ಜೋಳ 


ಕೋಷ್ಟಕ 2 


ಏಶಿಯಾಖಂಡದ ವಿವಿಧ ದೇಶಗಳಲ್ಲಿಯ ಜೋಳ ಬಚಿಳೆಯುವ ಕ್ಷೇತ್ರ, 
ಉತ್ಪಾದನೆ ಹಾಗೂ ಇಳುವರಿ. 





ವಿಸ್ತೀರ್ಣ ಉತ್ಪಾದನೆ 
ದೇಶಗಳು (ಸಾವಿರ (ಸಾವಿರ 
ಹೆಕ್ಟೇರುಗಳಲ್ಲಿ) ಟನ್ನುಗಳಲ್ಲಿ) 


1 ಎ 


ಇಳುವರಿ 
ಕೆಜಿ ಗಳಲ್ಲಿ 











ಯುರೋಪ್‌ 
ಬಲ್ಗೇರಿಯಾ 7 9 1286 
ಜಕೋಸ್ಲಾವೇಕಿಯಾ ವ 1 3226 
ಫ್ರಾನ್ಸ್‌ 70 294 4205 
ಗ್ರೀಸ್‌ — — 1000 
ಹಂಗೇರಿ 2 5 2250 
ಇಟಲಿ 3 11 3737 
ಸ್ಟೆನ್‌ ಸ 35 148 4229 
ಒಟ್ಟು 117 468 3985 
ಉತ್ತರ ಹಾಗೂ ಮಧ್ಯ 
ಅಮೇರಿಕ 90 100 1111 
ಕೊಸ್ಟಾರಿಕಾ 9 16 1798 
ಕ್ಯೂಬೌ 13 15 1154 
ಡೊಮಿನಿಕಾರಿಪಬ್ಲಿಕ್‌ 110 131 1192 
ಗೋಟೆಮಾಲಾ 75 42 560 
ಹೊಂಡುರಾಸ್‌ 30 . 39 1313 
ಮೆಕ್ಸಿಕೊ 1170 2700 2308 
ನೇಥಿಲ್ಯಂಟಿಲ್ಲೆ ಸ 4 6 1455 
ನಿಕಾರ್ಗ್ಗೆ 56 60 1072 
ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳು 5632 15954 2833 
ಒಟ್ಟು 7104 18980 2572 
ಬ ದಕ್ಷಿಣಅನೇರಿಕ 
ಅರ್ಜೆಂಟೈನಾ 2500 6100 2440 
ಬ್ರೆಜಿಲ್‌ 238 700 2941 
ಕೊಲಂಬಿಯಾ 98 235 2398 
ಪ 4 6. 1310 
ಕೇ 4 11 2919 
ಉರುಗ್ವೆ \ 100 193 1924 
ಮಸಜುಲಾ 28 43 1552 


ಒಟ್ಟು 2972 7288 2452 


ಜೋಳದ ಉಗಮ ಮತ್ತು ಹಂಚಿಕೆ 








1 2 3 4 
ನ, 1 1 833 
ಚೇನ 6 14 2333 
ಭಾರತ್‌ 17000 8000 471 
ಇರಾನ್‌ 13 13 1040 
ಇರಾಕ್‌ 6 7 1181 
ಇಸ್ರೇಲ್‌ 11 36 3292 
ಜಪಾನ್‌ 1 1 1077 
ಜೋರ್ಡಾನ್‌ 1 [ 1250 
ಕೊರಿಯಾ ಡಿಪಿಆರ್‌ 65 60 923 
ಲೆಬನಾನ್‌ 1 1 643 
ಪಾಕಿಸ್ತಾನ್‌ 501 315 629 
ಸೌದಿಆರಬಿಯಾ 138 200 1443 
ಶ್ರಿಲಂಕ 2 1 733 
ವಿಯೆಟ್ನಾ (ರಿಪಬ್ಲಿಕ್‌) 12 12 100 
ಯಮನ್‌ (ಅರಬ್‌ ರಿಪಬ್ಲಿಕ್‌) 900 720 800 
ಕೊರಿಯಾ ಆರ್‌.ಆರ್‌.ಪಿ 67 5 714 
ಒಟ್ಟು 18723 5555 576 

ಆಫ್ರಿಕಾ 
ಆಲ್ಜೀರಿಯಾ 3 3 1000 
ಬೋಟ್ಟಿವಾನ್‌ pI 100 40 400 
ಬುರುಂಡಿ 100 100 100 
ದಹೋಮೆ 120 70 574 
ಇಥಿಯೋಪಿಯಾ 1250 1000 800 
ಫಾನಾ 180 170 944 
ಗಿನಿ 11 5 714 
ಗುನ್‌ಬಿಸಾನ್‌ ಡ್‌ 5 114 
ಐವರಿಕೋಸ್ಟ 28 13 464 
ಲೆಸೆತೊ "ತ್ರೆ 60 723 
ಮಡಾಗಾಸ್ಕರ್‌ 4 3 750 
ಮಾಲ್‌ವಿ 75 35 467 
ಮೊರೊಕ್ಕೊ 46 39 848 
ಮೊಜಾಂಬಿಕ್‌ 225 215 956 
ನಾಂಬಿಯಾ 8 3 373 
ನೈಜರ್‌ 500 250 500 
ನೈಜೀರಿಯಾ 5645... 3500 620 
ರ್ಲೊಡೇಸಿಯಾ 70 50 716 
ರ್ವಾಂಡಾ 130 120 923 
ಸೀವಾಲೇನೆ 5 6 1200 
ಸೋಮಾಲಿಯ 260 160 615 
ಪಕ್ಷಿಣಆಫ್ರಿಕಾ 350 620 1771 
ಸೂಡಾನ್‌ 2100 1795 851 
ಸ್ವಾಜಿಲಂಡ್‌ ವಾ 3 966 
| ಟ್ಯಾಜಿಯಾ 130 130 100 


\ 











6 ಜೋಳ 

1 p 3 ಶಾಸ 
ಟುನೀಸಿಯಾ 13 ಜ್‌ 555 
ಯುಗಾಂಡಾ “315 300 952 
ಆಪ್ಟರ್‌ಓಲ್ಬಾ 950 400 421 
ಜಾಂಬಿಯಾ 233 188 806 
ಇತರ ಒಟ್ಟು 12945 9290 718 
ಓಸಿಯಾನಿಯಾ 573 1117 1950 
Fc - 571 1113 1949 
ಫಿ — 1 2128 
ನ್ಯೂಕ್ಯಾಲಡೋನಿಯ — — 1367 
ಫೆಸಿಪಿಕ್‌ ಧ್ವಿಪ — ಎ 2500 
ಪಾಪುನಗೊನ್‌ 1 3 2455 

ಒಟ್ಟು 42524 46908 1103 


ಬ 





ಮೂಲ: ಎಫ್‌.ಐ.ಓ. ಪ್ರೊಡಕ್ಷನ್‌ ಇಯರ್‌ ಬುಕ್‌ 1974 ವಾಲ್ಯೂಮ್‌ 28-1 ಪುಟ 56 


ಭಾರತದಲ್ಲಿಯ ಒಟ್ಟು ಜೋಳಔ ಪ್ರದೇಶದ ಸುಮಾರು ಶೇಕಡಾ 12ರಷ್ಟು 
ಪ್ರದೇಶ ಹಾಗೂ ಸುಮಾರು 16 ರಷ್ಟು ಉತ್ಪಾದನೆಯಾಗುತ್ತದೆ. ಕರ್ನಾಟಕ 
ರಾಜ್ಯದಲ್ಲಿಯ ಒಟ್ಟು ಆಹಾರದ ಬೆಳೆಗಳ ಉತ್ಪಾದನೆಯಲ್ಲಿ ಜೋಳದ ಉತ್ಪಾದ 
ನೆಯಂ ಸುಮಾರು ಶೇಕಡಾ 23 ರಷ್ಟು ಆಗುತ್ತದೆ. ಇದರ ಮೇಲಿಂದ ನಮ್ಮರಾಜ್ಯದಲ್ಲಿ 
ಜೋಳವು ಅತ್ಯಧಿಕ ಪ್ರದೇಶದಲ್ಲಿ ಬೆಳಯುತ್ತಿದ್ದು ಆಹಾರದ ಬೆಳೆಗಳಲ್ಲಿ ಅತಿಮಹತ್ವದ 
ಬೆಳೆಯಾಗಿದೆಯೆಂದು ಹೇಳಬಹುದು. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿಯ 
ಜೋಳದ ಪ್ರದೇಶ, ಉತ್ಪಾದನೆ ಹಾಗೂ ಅಧಿಕ ಇಳುವರಿಯ ತಳಿಗಳ ಸಾಗುವಳಿಯು 
ಶೇಕಡಾವಾರು ಪ್ರಮಾಣವನ್ನು ಕೋಷ್ಟಕ 4ರಲ್ಲಿ ಕೊಡಲಾಗಿದೆ. 


ಈ ಅಂಕಿ ಅಂಶಗಳಿಂದ ಜೋಳ ಬೆಳೆಯುವ ಹೆಚ್ಚಿನ ಪ್ರದೇಶವು ವಿಜಾಪುರ, 
ಧಾರವಾಡ, ಗುಲಬರ್ಗಾ, ರಾಯಚೂರು, ಬಳ್ಳಾರಿ, ಬೆಳಗಾವಿ ಹಾಗೂ ಚಿತ್ರದುರ್ಗ 
ಜಿಲ್ಲೆಗಳಲ್ಲಿ ಹೆಚ್ಚಾಗಿರುವುದು ಕಂಡು ಬರುತ್ತದೆ. ಈ ಎಲ್ಲ ಜಿಲ್ಲೆಗಳು ಹೆಚ್ಚಾಗಿ 
ಮಳೆ ಅಭಾವ ಪ್ರದೇಶಗಳಾಗಿವೆ. ಒಟ್ಟು ಆಹಾರದ ಉತ್ಪಾದನೆಯಲ್ಲಿ ಜೋಳದ 
ಪ್ರಮಾಣವು ಶೇಕಡಾ 23.5 ರಷ್ಟು ಆಗುತ್ತದೆ. ಇದರ ಮೇಲಿಂದ ಕರ್ನಾಟಕ ರಾಜ್ಯದ 
ಆಹಾರದ ಬೆಳೆಗಳಲ್ಲಿ ಜೋಳದ ಮಹತ್ವವು ಕಂಡು ಬರುತ್ತದೆ. ಇತ್ತೀಚೆಗೆ ಬಿಡು 
ಗಡೆಯಾದ ಹೈಬ್ರಿಡ್‌ ಅಥವಾ ಅಧಿಕ ಇಳುವರಿ ತಳಿಗಳನ್ನು ನೀರಾವರಿ ಅಥವಾ 
ನಿಶ್ಚಿತ ,ಮಳೆ ಬೀಳುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಶಕ್ತಿಮಾನ ತಳಿ 
ಹೆಚ್ಚಾಗಿ. ಬೆಳೆಯುವ ಜಿಲ್ಲೆಗಳೆಂದರೆ ಬಳ್ಳಾರಿ, ಚಿತ್ರದುರ್ಗ, ಧಾರವಾಡ, ಮೈಸೂರು 


7 ಜೋಳದ ಉಗಮ ಮತ್ತು ಹಂಚಿಕೆ 





ಭೂಪಟ 2: ಭಾರತದ ವಿವಿಧ ರಾಜ್ಯಗಳ ಜೋಳ ಬೆಳೆಯುವ ಪ್ರದೇಶಗಳು 
ಸೂಚಿ: ಒಂದು '*' ಎ ಒಂದು ಲಕ್ಷ ಹೆಕ್ಟೇರು ಪ್ರದೇಶ 


ಶಿವಮೊಗ್ಗ ಇವೇ ಮುಖ್ಯವಾದವುಗಳಾಗಿವೆ. ಇನ್ನುಳಿದ ಪ್ರದೇಶಗಳಲ್ಲಿ ತೀವ್ರ ಮಳೆ 
ಅಭಾವವನ್ನು ಈ ಅಧಿಕ ಇಳುವರಿ ತಳಿಗಳು ತಡೆದುಕೊಳ್ಳಲಾರವಾದುದರಿಂದ ಅವು 
ಹೆಚ್ಚಾಗಿ ಪ್ರಸಾರವಾಗಿಲ್ಲ. 


ಜೋಳ ಬೆಳೆಯುವ ಪ್ರದೇಶಗಳಲ್ಲಿ ಇದರ ಕಾಳು ಜನರ ಮುಖ್ಯವಾದ 
ಆಹಾರವಾದರೆ, ಇದರ ದಂಟು ಹಾಗೂ ಗರಿ ಆ ಪ್ರದೇಶದ ದನಕರುಗಳ ಮುಖ್ಯ 
ಆಹಾರಗಳಾಗಿವೆ. 


ಳ್ಳ 

















೫(೪'06'68 €€1'0'1£ 61£ 05°85 ೫2609691 ಓ£€ 11 86 89'0"[ 
01£, ತ್‌ 012 £s — £€ , ೦೫:೮೦ 
೭೩ £ ವೆ ೭೭ £ 09£6 0986 ಥಲ 
೬೭, ತ $೪1, $88, ಸ €89, 0೫೫೩ "ಸಲಲ 'ಾ ಗ್ಯ! 
908' ೫೫ ಸಾ 90828೪ Zs6£0'L 2 256601 ಸಾಲ್‌ 
0059'S 001 €9'1 009,66,£ 009 69,9 000 ೬೭ 1 009 6% ಯೀಲ 
$01 98'¢ ನ $0198"£ ೪199011 ತಾ £9190 11 9 Wea 
00£'2 ಕ್‌ 00೯2 006'£ ಹ 006'£ ತಯದ : 
೫.1, ಜ್‌ Lv LI 1££'9೭, ps I££'97, "ಬಂ 
007'69'8T 001'0(:61 001'66'21 008€919 006 (6 "££ 006" ಗೀ೦ಲಾಂಡ 
00699'11 0098 006'L¥ 11 000'91"12 00291 0086602 Rp 
066, ವಿಗ್‌ 065 ೬೪.1 rr 8991, ಗಿಂ 
956'96'91 006"9L's 9600೭11 ಓ೭₹1"€1 ೫ 9968'11 18 96€'01 ೩ಣ ೮೩, 
909 ಸಾಕ 909, ೫೨೯] — 69೯1 ೧%. 
000765, ಹ 00064, 000'98' | ಬ 00098"! ಭಂಜ 
ಜ1೯9 22.2. ೭91'೪0'£ 60(,00'01 1621 810'85'8 ತೀ ಇಗ 
Sw’ RC s¥T, ೪೭೯೨9, ಗಾ ೪೭೯ 9 ವೀಣ 
000°TT'E1 006'£6'9 0011829, 0009೭ 00/86 £1 00£'89 "£1 ಸಾಯಂ 
(ಕೂಟ Ne) ಲಂ ೯೧೮೦೧೫ en ೧ಂಉ್ಳ ಗ ಯ ಜು 
ಇರೋಂ Ton ಶಭ ಇಂಗ (Sauce 3%) 





(WL-EL60) RR ಊಲು 30% con nav Boe 
¢ 4a ನಾನ 





೫ Ley We pe ಲಂಬ ex 969 ಇಡಿ 02 'ಬಂಜಎ 
I<penuog ಖ ೧೩ಗ)ಎ sR Mp iNece (61 8೧೨೮೪ ಎಬ 0 Lee LR ೨೫೦೧ ಾಡಣಣಐ sony 


$l 20 | €6(1 





ಜೋಳದ ಉಗಮ ಮತ್ತು ಹಂಚಿಕೆ 





ಸಾ — 199991 — ದಾ ಐಲ 
00'€2 11`0 908 18 ೪9 eg 
೫5792 £0 81601 9೯೭ 6/2 ಐಿ9ಂ9 
00`001 1೭0 916/26 289 262 ೧೮೪/೦೧ 
02೯9 10'£ 61£೯9॥ oveL 266£ ೧೮೨೪೪ 
£8°01 9L°E (6£902 99LL 1618 ee 
LE'81 ೨೭£ ೫66092 ೯೯೫ 26911 9 
ಡಿ ೪1'61 89991 69/2 09181 covapoce bn 
ಟಿ! 618 121909 (೭೯೯ 29092೭ ‘Qa 
ಟಿ 121 ೯€€೯೯8£ ೪£099 16887 erase 
00001 £9'69 1೯2£$ 6LOLE 29 ತಂ 
೯1 ೫೭9೭ ೫೦£0೪ 0೭8601 29666 coeyte 
$58 LSE 96698£ ೬೨9೭೯1 18611 Rn 
98's $6೭£ 9:ಔ0£ 6920 12691 ೦ 
89೯2 $6 16 18292 999! 69101 aan 
6 (೯-9£ 9EELST 869೯6 $99202 ಪ್ಯಾ ಇತ 
೫`। ೫99 ೪0699 ೯೪೫೪ 996012 ತಗ 
6`6£ 10`£€ 96998£ 868902 11೫೫೭ ಐಲಾಂಟಿ 
(90 $81'£ $85001 ೪೩೫೫( ೪೯69೫ ೧೮೧೮ 

072೮: AUEAL 
ಸರಿದ ೧೮೫ ಆಲೂ 4. ಥ್‌ ಹ ಣೆ 
ರಐೂಣ್ಣಔ ಬಲಯ ೧೮ ಅಲ್ಲೂ he ಬಣ) pote (Sausa) (Gauche) he 
ove ಇ ಜಐಗೋ peer ta shes penn poten ಬರು ROR cave 





(EL-TL61) supe ೧೮೬೮೪೫೨೪ AUR ೦ನೀರಿಓ 40 ‘uecefe poocp yee 
೧೧ ಗಣಇ ಅಲೋ ಐಂಖಣ ಗಣ ಇಗೋ HER rap cow top Bue ans 


v akg 


10 ಹ ಜೋಳ ೬... 





ಭೂಪಟ 3: ಕರ್ನಾಟಕ ಇಷಾ ಜೋಳದ ಪ್ರದೇಶ 1 
ಸೂಚಿ: « ಇ ಸುಮಾರು 33000 ಹೆಕ್ಟೇರುಗಳು, ೦ ಎ ಸುಮಾರು 2000 ಟನ್ನುಗಳು ' LE 


| 


11 


» ಮತ್ತು ಹಂಚಿಕೆ 


ಜೋಳದ ಉ 























956°96'91 0069/“6 960'0೭' (21'€1'೭2 9968/11 1819901 Nan } 
ಓ60'1 88] 698191 6629೭ 9೫1, £88'25 ಸತಾರ 
62 £6'9L 1OL'S9 v8e'9¢, $99 6 61/'0£ ಓಣಂ 
೫62 £/ 1೫ £99'09 £8860"2 9೫೭ 011 L£9'S6 ೧೯೮೫೧೧೦ 

ಷ್‌ — ಸ ತ್ಯಾ ಸತ ap 
ols, , LT 8, Lt, v1 ೯1೪, ೩೧ 
೪ £5' 1 919 960"£2'1 $96"66 9£'1 161'86 comps 
11 165 916/€1 198/01 ೫, ೭4.01 pore 
018 ಓ೫"£ £೨9 20's ೨08'2 €9೭'2 ನೀ; 
೪68161, 66, , (9011 £(1'11 , sw , $6901 ಫ್‌ 
9689 2 ೪09'61'2 264/81 6995 8/'£ 266/9'£ 11019 3 
€26%2'೭ 090"€೭ $98661 ೩91092 ಓ6999 196'86'1 ರಯ 
ಓ61, ಸ ಗ್ಗ ₹1, , ಘಾ 201, ರ್ಜ 
LOL'80.T o1s'sz, 61'18"1 694" £2'1 04/61, 666'£0"1  ceenuorehn 
0£೯'86'1 10£'86'1 ೯೭009 ೨೪1'98% 1೯೯: ೨0% ೯1818 , ೧೫೮೫೦ 
S96 Ip, 81079] 6 €ಕ್ರಿ 0££"0(, 11/92 £296, pp 
166'€6'1 81562 . £2 Tel 1(0,68'1 ILU8L, 006'90]] 

(80'££'2 8೭20 6981811. * 622"06'2 0೫೯೭ 1 02699 1 ೦೮/6೩ 
8922 €88'1 £/£ 008 €2 SLI cpepHogs 
ಇಂ ೦೬೬೦೧೧೫ ಣ್ಣ Qo Quo 
(Gate) EE. (ರಸ) ಹ ಡೆ cayba 

bon Tein (Gautwn) ha (Gaucahe) ue 
2 
(PL-€L6L) Ea yer 380% ಊಟ top cep ಡಿಸಿ ರಲ ಎಣ 


s afc 











UNIVERSITY 0೯ A 


( 


ಅಧ್ಯಾಯ 2 
ಅನುಕೂಲಕರವಾದ ಸನ್ನಿವೇಶಗಳು 


ಜೋಳದ ಬೆಳೆಗೆ ಅವಶ್ಯವಿರುವ ಅನುಕೂಲಕರ ಸನ್ನಿವೇಶಗಳಲ್ಲಿ ಹವಾಮಾನ 
ಹಾಗೂ ಮಣ್ಣು ಪ್ರಮುಖವಾಗಿದೆ. 


ಹವಾಮಾನ : ಜೋಳವನ್ನು ಸಮುದ್ರ ಮಟ್ಟದಿಂದ 4500ಅಡಿ (1350ಮಾಟರು) 
ಎತ್ತರದವರೆಗಿನ ಪ್ರದೇಶಗಲ್ಲಿ ಬೆಳೆಯಲಾಗುತ್ತದೆ. ಇದು ಮುಖ್ಯವಾಗಿ ಉಷ್ಣ 
ವಲಯದ ಬೆಳೆ, ಪೈರು ಬೆಳೆಯುವ ಸಮಯದಲ್ಲಿ ಹವೆಯು * 27ರಿಂದ 3280 
ಉಷ್ಣತಾಮಾನವು ಇರಬೇಕು. ಕೆಲವು ತಳಿಗಳು 15.5 ಸೆಂಟಿಗ್ರೇಡಿನಷ್ಟು ಕನಿಷ್ಟ 
ಉಷ್ಣತಾಮಾನ ಹಾಗೂ 40.5 ಸೆಂಟಿಗ್ರೇಡಿನಷ್ಟು ಗರಿಷ್ಠ ಉಷ್ಣತಾಮಾನವನ್ನು 
ತಡೆದುಕೊಳ್ಳಬಲ್ಲವು. ಜೋಳದ ಬಹುಭಾಗ ಕ್ಷೇತ್ರವು 20ರಿಂದ 30ಅಂಗುಲ 
(50 ರಿಂದ 75 ಸೆಮಿ) ಮಳೆ ಬೀಳುವ ಪ್ರದೇಶಲ್ಲಿ ಇದೆ. ಈ ಬೆಳೆಯು ಸಾಮಾನ್ಯ 
ವಾಗಿ 40 ಅಂಗುಲ (100, ಸೆಮಿ) ಕಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ 
ಮಳೆಗಾಲದಲ್ಲಿ ಬೆಳೆಯಲಾಗುವುದಿಲ್ಲ. ಬೆಳೆ ಇರ:ವ ಆವಧಿಯಲ್ಲಿ 10-12 ಅಂಗುಲ 
(25-30ಸೆಗ್ರೆ) ಮಳೆ ಬಿದ್ದರೂ ಜೋಳವನ್ನು ಸಮಾಧಾನ ಕರವಾಗಿ ಬೆಳೆಯಬಹುದು. 
ಇದಕ್ಕೆ ಕಡಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅಂದರೆ ವರ್ಷಕ್ಕೆ ಕನಿಷ್ಟ 17ರಿಂದ ` 
18ಅಂಗುಲ (42.45 ಸೆ ಮಿ)ಕಿಂತ ಕಡಮೆ ಮಳೆಬೀಳುವ ಪ್ರದೇಶದಲ್ಲಿ ಜೋಳವನ್ನು 
ನೀರಾವರಿ ಆಶ್ರಯಂವಿಲ್ಲದೆ ಬೆಳೆಯಲಾಗುವುದಿಲ್ಲ. 


ಜುತು: ಜೋಳವನ್ನು ಮುಖ್ಯವಾಗಿ ವರ್ಷದ ಮೂರು ಹಂಗಾಮುಗಳಲ್ಲಿ 
ಬೆಳೆಯಲಾಗುತ್ತದೆ. ಮೊದಲನೆಯದಾಗಿ ಜೂನ್‌ ಜುಲೈ-ತಿಂಗಳಲ್ಲಿ ಬಿತ್ತಿ ತಳಿಗಳಿ 
ಗನುಸರಿಸಿ ಸಪ್ಟಂಬರಿನಿಂದ ನವಂಬರವರೆಗೆ ಸುಗ್ಗಿ ಮಾಡಲಾಗುವುದು. ಇದಕ್ಕೆ 
ವಂಂಗಾರು (ಖರೀಫ್‌) ಜೋಳ ಎಂದು ಹೇಳಲಾಗುತ್ತದೆ. ರಾಜ್ಯದ ದಕ್ಷಿಣದ 
ಕೆಲವು ಜಿಲ್ಲೆಗಳಲ್ಲಿ ಏಪ್ರಿಲ್‌ ತಿಂಗಳಲ್ಲಿ ಮಳೆ ಬೀಳುವುದರಿಂದ ಜೋಳವನ್ನು 
ಬಿತ್ತಿ ಆ ಪ್ರದೇಶದಲ್ಲಿ ಆಗ ಜುಲೈ-ಆಗಸ್ಟ್‌ ತಿಂಗಳಲ್ಲಿ ಸುಗ್ಗಿ ಮಾಡುತ್ತಾರೆ. 


ಅನುಕೂಲಕರವಾದ ಸನ್ನಿವೇಶಗಳು 13 


ಸೆಪ್ಟಂಬರ-ಅಕ್ಟೋಬರ ತಿಂಗಳಲ್ಲಿ ಬಿತ್ತಿ ಫೆಬ್ರುವರಿ-ಮಾರ್ಚ್‌ ತಿಂಗಳಲ್ಲಿ ಸುಗ್ಗಿ 
ಮಾಡುವ ಜೋಳದ ಬೆಳೆಗೆ ಹಿಂಗಾರು(ರಬಿ) ಜೋಳವೆಂದು ಹೇಳುತ್ತಾರೆ. ಫೆಬ್ರುವರಿ- 
ಮಾರ್ಚ್‌ ತಿಂಗಳಲ್ಲಿ ಬಿತ್ತಿ ಜೂನ್‌-ಜುಲೈ ತಿಂಗಳಲ್ಲಿ ಸುಗ್ಗಿ ಮಾಡಿದ ಜೋಳದ ಬೆಳೆಗೆ 
ಬೇಸಿಗೆ ಜೋಳವೆಂದು ಅನ್ನುವರು. ಇದನ್ನು ನೀರಾವರಿ ಆಶ್ರಯದಲ್ಲಿ ಬೆಳೆಯುತ್ತಾರೆ. 
ಜೋಳದ ಹೆಚ್ಚಿನ ಪ್ರದೇಶವು ಮುಂಗಾರು ಮತ್ತು ಹಿಂಗಾರು ಹಂಗಾಮಗಳಲ್ಲಿಯೆ 
ಇದೆ. ಸಾಮಾನ್ಯವಾಗಿ ಸುಮಾರು ಶೇ. 60ರಷ್ಟು ಪ್ರದೇಶವು ಮುಂಗಾರಿನಲ್ಲಿ ಶೇ. 37 
ರಷ್ಟು ಪ್ರದೇಶವು ಹಿಂಗಾರಿನಲ್ಲಿ ಇದೆ. ನೀರಾವರಿ ಜೋಳದ ಪ್ರದೇಶವು ಇನ್ನುಳಿದ 
ಶೇ. 30ರಷ್ಟು ಪ್ರದೇಶವನ್ನು ಆವರಿಸಿದೆ. ಇತ್ತೀಚಿಗೆ ಶಕ್ತಿಮಾನ ತಳಿಗಳ ಬಿಡುಗಡೆ 
ಯಾದಾಗಿನಿಂದ ನೀರಾವರಿ ಆಶ್ರಯದಲ್ಲಿ ಜೋಳದ ಪ್ರದೇಶವು ಹೆಚ್ಚಾಗುತ್ತಲಿದೆ. 
ಪುರಾತನ ಕಾಲದಿಂದ ಜೋಳೆ ಬೆಳೆಯದೆ ಇದ್ದ ಪ್ರದೇಶದಲ್ಲಿಯೂ ಈಗ ಈ ಬೆಳೆ 
ಯನ್ನು ಹೆಚ್ಚು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. 


ಮಣ್ಣು :  ಮುಂಗಾರಿ ಜೋಳವನ್ನು ಮುಖ್ಯವಾಗಿ ಮಸಾರಿ ಭೂಮಿಗಳಲ್ಲಿ 
ಬೆಳೆಯುತ್ತಾರೆ. ಈ ಜಮೀನುಗಳಲ್ಲಿ ನೀರು ಹಿಡಿದಿಟ್ಟುಕೊಳ್ಳವ ಶಕ್ತಿ ಕಡಮೆ 
ಇರುವುದರಿಂದ ಜೋಳವನ್ನು ಮಳೆಗಾಲದಲ್ಲಿಯೇ ಬೆಳೆಯಬೇಕಾಗುತ್ತಡೆ. ಕಪ್ಪು 
ಎರೆಭೂಮಿಯಲ್ಲಿ, ನದಿ ದಂಡೆಯ ರೇವೆ ಮಣ್ಣಿನಲ್ಲಿ, ನೀರು ಹಿಡದಿಟ್ಟುಕೊಳ್ಳುವುದ 
ರಿಂದ: ಜೋಳವನ್ನು ಹಿಂಗಾರಿನಲ್ಲಿ ಬೆಳೆಯುತ್ತಾರೆ. ಆಳವಾದ ಕಪ್ಪು ಎರೆಮಣ್ಣು 
ಬೀಡು ಬಿಡುವುದು ಸ್ವಾಭಾವಿಕ; ಆದುದರಿಂದ ಮಳೆಗಾಲದ ಪ್ರಾರಂಭದಲ್ಲಿ" ಈ 
ಭೂಮಿಗಳು ಸಾಕಷ್ಟು ನೆನೆಯುವುದಿಲ್ಲ. ಆದುದರಿಂದ ಈ ಭೂಮಿಗಳಲ್ಲಿ ಹಿಂಗಾರು 
ಬೆಳೆ ತಗೆದುಕೊಳ್ಳ ಬೇಕಾಗುತ್ತದೆ. ನದಿ ದಂಡೆಯ ರೇವೆ ಮಣ್ಣಿನಲ್ಲಿ ನದಿ ಪ್ರವಾಹ 
ಬಂದು ಇಳಿದನಂತರ ಜೋಳವನ್ನು ಬಿತ್ತುತ್ತಾರೆ. ಈ ಜಮೀನು ಉತ್ತಮ ನೀರು 
ಹಿಡಿದಿಟ್ಟುಕೊಳ್ಳುವ ಗುಣ ಹೊಂದಿದೆ. ಮಣ್ಣಿನ ಆಳವನ್ನು ಅಧಿಕ ಹೊಂದಿ 
ಮೊದಲು ಒಂದೆರಡು ಮಳೆ ಬಿದ್ದು ನಂತರ ಚಳಿಗಾಲದ ತಂಪು ಹವೆಯೆ ಉತ್ತಮ 
ಬೆಳೆಗೆ ಸಾಕು. ಜೋಳವು ಕೆಲಮಟ್ಟಿಗೆ ಭೂಮಿಯಲ್ಲಯ ಕ್ಷಾರಾಂಶವನ್ನು ತಡೆಕೊಳ್ಳ 
ಬಲ್ಲದು. ಮಣ್ಣಿನ ರಸಸಾರವು 5.5ರಿಂದ 8.0 ವರೆಗೆ ಇದ್ದರೂ ಬೆಳಿ ಹುಲಸಾಗಿ 
ಬರುತ್ತದೆ. ಭೂಮಿಯಲ್ಲಿ ಅತಿ ಹೆಚ್ಚಿನ ತೇವಾಂಶ ಅಥವಾ ಜವುಳು (ಜೌಗು) ಇದ್ದರೆ 
ಜೋಳದ ಚಿಕ್ಕ ಪೈರು ಅದನ್ನು ತಡಕೊಳ್ಳಲಾರದು; ಆದರೆ ಬೆಳೆ ಒಮ್ಮೆ ಎತ್ತರವಾಗಿ 
ಬೆಳೆದ ಮೇಲೆ ಸಾಮಾನ್ಯ ಜೌಗು ಅಷ್ಟೊಂದು ಪರಿಣಾಮ ಮಾಡದು. ನೀರಾವರಿ 
ಆಶ್ರಯವಿರುವಲ್ಲಿ ಜೋಳವನ್ನು ಸೂಕ್ತ ಪದ್ಧತಿಗಳನ್ನು ಅನುಸರಿಸಿ ಯಾವುದೇ 
ತೆರನಾದ ಮಣ್ಣುಗಳಲ್ಲಿ ಯಾವುದೇ ಯತುಗಳಲ್ಲಿ ಉತ್ತಮವಾಗಿ ಬೆಳೆದುಕೊಳ್ಳಬಹುದು. 
ಕೆಂಪು ಅಥವಾ ಕಪ್ಪಜೇಡಿ (ಮಡಿಕಟ್ಟು) ಮಣ್ಣು ಜೋಳಕ್ಕೆ ಅತ್ಯುತ್ತಮ. 


ಜೋಳವು ಹುಲ್ಲಿನ ಜಾತಿಗೆ ಸೇರಿದ ಬೆಳೆ. ಸಾಮಾನ್ಯವಾಗಿ ಜೋಳವು 
ಎತ್ತರವಾಗಿ ಬೆಳೆಯ್ದುವ ದುಂಡಾದ ಗಟ್ಟಿಯಾದ ಬೆಳೆ, ಇದು (1,5 ರಿಂದ 
4,5 ಮೀಟರ್‌) 5 ರಿಂದ 15 ಅಡಿ ಎತ್ತರದವರೆಗೆ ಹಾಗೂ ಭೂಗುಣಕ್ಕಾನು 
ಸಾರವಾಗಿ ಬೆಳೆಯಬಲ್ಲದು. ಕಾಂಡಗಾತ್ತವು!-1% ಅಂಗುಲ (5.2-3:75 ಸೆಮಿ) 





ಚಿತ್ರ 1: ಎತ್ತರಕ್ಕನುಗುಣವಾಗಿ ಐದು ತರದ ತಳಿಗಳು 
ವ್ಯಾಸದಿಂದ ತ್ವ ಅಂಗುಲ (1.25 ಸೆ ಮಿ) ಆಥವಾ ಅದಕ್ಕೂ ಚಿಕ್ಕದಾಗಿ, ತಳಿ ಹಾಗೂ 
ಬಿತ್ತನೆಯ ಪ್ರಮಾಣದ ಮೇಲೆ ಇರಬಹುದು. ದಟ್ಟವಾಗಿ ಬಿತ್ತಿದರೆ ಕಾಂಡದ ಗಾಶ್ರ 
ಚಿಕ್ಕದಾಗುವುದು ಇತ್ತೀಚಿಗೆ ಆಧಿಕ ಇಳುವರಿ ತಳಿಗಳ ಅಭಿವೃದ್ಧಿಯಲ್ಲಿ ಗಿಡ್ಡ 
ತಳಿಗಳ ಜೋಳದ ಮಹತ್ವ ಹೆಚ್ಚಾಗಿದೆ. ಜೋಳದ ಎತ್ತರವು ತಳಿಯ ಗುಣದ 
ಮೇಲೆ ಅವಲಂಬಿಸಿರುತ್ತದೆ. ; 


ಸಸ್ಯ ವರ್ಣ 15 


ಜೋಳದ ಬೇರು ಗುಂಜು ಬೇರಾಗಿದ್ದು ಯಥೇಚ್ಚವಾಗಿ ಬೆಳೆಯುತ್ತವೆ. 





ಚಿತ್ರ 2: ಜೋಳದ ಕೆಲವು ತೆನೆಗಳ ಪ್ರಕಾರಗಳು 
ಇವಲ್ಲದೆ ಕಾಂಡದಕೆಳೆಗಿನ ಕಣ್ಣುಗಳಿಂದಲೂ ಬೇರುಗಳು ಒಡೆದು ನೆಲದಲ್ಲಿ ಸೇರಿ 


16 


ಜೋಳ 


ಆಧಾರ ಹಾಗೂ ಆಹಾರ ಒದಗಿಸುವ ಕಾರ್ಯವನ್ನು ಮಾಡುತ್ತವೆ. ಎಲೆ 


ಗಳು2 ರಿಂದ 3, ಆಡಿ (60-105 


ಸೆಮಿ) ಉದ್ದ ಹಾಗೂ 1 ರಿಂದ 3. 


ಅಂಗುಲ (25-7.5 ಸೆಮಿ) ಅಗಲ 
ವಾಗಿರುವವು.. ಮಧ್ಯಸಿರವು ಎದ್ದು 
ಕಾಣುವಂತಹದಿದ್ದು ಸಾಮಾನ್ಯವಾಗಿ 
ಬಿಳಿದಾಗಿರುತ್ತದೆ. ಎಲೆಗಳು ಮೆದು 
ವಾಗಿದ್ದ ಅಂಚುಗಳು ಒರಟಾಗಿರು 
ತ್ತವೆ. ಕಾಂಡವನ್ನ ಕೆಳಬಾಗ ಸುತ್ತು 
ವರೆದ ಎಲೆಗಳು ಮೇಲುಮುಖವಾಗಿ 
ಸಾಗಿ ಕೆಳಗಡೆ ಬಾಗಿರುತ್ತವೆ, ಜೋಳೆ 
ದತೆನೆಯು ಗಟ್ಟಿ, ಮಧ್ಯಮ ಗಟ್ಟಿ, 


ಪೊಳ್ಳು ಅಥವಾ ಪೂರ್ತಿ ಹರಡಿದಂತಿ ` 


ರಭಹುದು. ತೆನೆಯು ಕೊಳವೆಯಾ 
ಕಾರ, ಮೊಟ್ಟೆಯಾಕಾರ ಅಥವಾ 
ದುಂಡಾಗಿ ಇರಬಹುದು. ಜೋಳದ 
ತೆನೆಗಳ ಕೆಲವು ಪ್ರಕಾರಗಳನ್ನು ಚಿತ್ರ 
2 ರಲ್ಲಿ ಕೊಡಲಾಗಿದೆ. 


ತೆನೆಗೆ ಹೊಂದಿರುವ ಕಾಂಡವು 
1 ರಿಂದ2 ಅಡಿ (30-60 ಸೆಮಿ) 
ಉದ್ದವಾಗಿದ್ದು ನೇರವಾಗಿ ಆಥವಾ 
ಕೆಳಗಡೆ. ಬಾಗಿದಂತಿರಬಹುದು. 
ತೆನೆಯ ಉದ್ದಳತೆಯು ತಳಿಗಳಿಗನು 
ಸರಿಸಿ 6 ಅಂಗುಲದಿಂದ 2 ಅಡಿ 
ವರೆಗೆ ಇರಬಹುದು. ಜೋಳದ 
ಸಸಿಯ ವಿವಿಧ ಭಾಗಗಳನ್ನು ಚಿತ್ರ 
3 ರಲ್ಲಿ ಕೊಡಲಾಗಿದೆ. 





ಚಿತ್ರ 3: 
ಸಸ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜೋಳದ ಕಾಳು ಒಂದು ಪೂರ್ತಿಯಾದ ಒಣ 


ಜೋಳದ ಸಸಿಯ ವಿವಿಧ ಭಾಗಗಳು 


17 ಸಸ್ಯವರ್ಣನೆ 


ಫಲ, ಇದರ ಮಧ್ಯದಲ್ಲಿ ಹಿಟ್ಟಿನಿಂದ ಕೂಡಿದ ಶೇಖರಿತ ಆಹಾರದ ಭಾಗವಿದ್ದು 
ಅದರಲ್ಲಿ ಹೊರಗಡೆ ಅಂಕುರವಿರುತ್ತದೆ ಹಾಗೂ ಒಂದು ತೆಳ್ಳಗಿನ ಹೊದಿಕೆ ಇರುತ್ತದೆ. 
ಅದರ ಮೇಲೆ ಮತ್ತೊಂದಂ ಹೊರಹೊದಿಕೆ (ಪೆರಿಕಾರ್ಪ್‌) ಇರುತ್ತದೆ. ಒಂದು 


ಜೋಳದ ಕಾಳು 
ಸಕ ಶೇಖರಿತ 
ಹೊದಿಕೆ ಆಹಾಂ 
ತೆಳ್ಳಗಿನ 
ಹೊಂದಿಕೆ ಚ್ರಾಣ 





ಚಿತ್ರ 4: ಜೋಳದ ಕಾಳು 


ನೂರು ಜೋಳದ ಕಾಳಿನ ತೂಕ ಸಾಮಾನ್ಯವಾಗಿ 2 ರಿಂದ 3 ಗ್ರಾಮ್‌. ಪ್ರಪಂಚೆದ 
ಕೆಲವು ತಳಿಗಳಲ್ಲಿ ಈ ತೂಕವು 0.7 ರಿಂದ 6.1 ಗ್ರಾಮುಗಳವರೆಗೆ ಇದ್ದದ್ದು ಕಂಡು 
ಬಂದಿದೆ. ಕಾಳಿನ ಬಣ್ಣವು ಬಿಳಿತೆರನಾದ ಕೆಂಪು, ಹಳದಿ ಅಥವಾ ಕಂದು ಇರಬಹದು. 
ಸಾಮಾನ್ಯವಾಗಿ ಒಂದು ಕಾಳಿನಲ್ಲಿ ಸಂಗ್ರಹಿತ ಆಹಾರದ (ಹಿಟ್ಟಿನ) ಪ್ರಮಾಣವು 
ಶೇಕಡಾ 80 ರಿಂದ 84.6 ರಷ್ಟು ಅಂಕುರವಾದ ಭಾಗ ಶೇಕಡಾ 7.8 ರಿಂಡ 12.1 
ರಷ್ಟು ಮತ್ತು ಹೊರಹೊದಿಕೆ ಪ್ರಮಾಣವು ಶೇಕಡಾ 7.3 ರಿಂದ 9.3 ರಷ್ಟು ಇರುತ್ತದೆ, 


ಅಧ್ಯಾಯ 4 
ಸುಧಾರಿತ ಹಾಗೂ ಶಕ್ತಿಮಾನ್‌ ತಳಿಗಳು 


ಜೋಳವನ್ನು ಮಾನವನು ಬೆಳೆಯುತ್ತ ಹೋದಂತೆ ವಿವಿಧ ಉದ್ದೇಶಕ್ಕಾಗಿ 
ಬೇಕಾಗುವ ತಳಿಗಳನ್ನು ಸಂಗ್ರಹಿಸಿದನು. ಇವುಗಳೆ ವಿಂಗಡಣೆ ಇಂತಿದೆ: 1) ಕಾಳಿನ 
ಜೋಳ 2) ಮೇವಿನಜೋಳ 3) ಮೇವು ಮತ್ತು ಕಾಳಿನ ಜೋಳ. 


1 ಕಾಳಿನ ಜೋಳದ"ತೆಳಿಗಳು 


ಕಾಳಿಗಾಗಿ ಬೆಳೆಯುವ ಜೋಳದ ಕಾಳು ದೊಡ್ಡವಾಗಿರಬೇಕು. ಕಾಳುಗಳನ್ನು 
ತೆನೆಗಳಿಂದ ಸುಲಭವಾಗಿ ಬಿಡಿಸಬರುವಂತಿರಬೇಕು. ಇವುಗಳ ಕಾಂಡಗಳು ಕೆಲವು 
ಮಟ್ಟಗೆ ಸಿಹಿಯಾಗಿರಬಹುದು ಇಲ್ಲವೆ ಸಿಹಿಯಾಗದೆ ಇರಬಹುದು. ಕಾಳಿನ ಬಣ್ಣವು 
ಬಿಳುಪು, ಹಳದಿ, ಕೆಂಪು ಆಥವಾ ಕಂದು ವರ್ಣದವುಗಳಾಗಿರುತ್ತವೆ. ತೆನೆಗಳು ಗಟ್ಟಿ 


ಅಥವಾ ಪೊಳ್ಳಾ ಗಿರಬಹುದು. ಕಾಳಿನ ಜೋಳದ ತಳಿಗಳಲ್ಲಿ ಹಲವು ಪಂಗಡಗಳು 


ಸೇರಿವೆ ಅವು ಇಂತಿವೆ: 


1) ಡುರ್ರಾ : ಈ ಜೋಳದ ಹೂವು ಮತ್ತು ತೆನೆಯ ಭಾಗಗಳು ರೋಮ ಯುಕ್ತ 
ವಿರುತ್ವವೆ. ಕಾಳು ತೆಳುವಾಗಿರುತ್ತವೆ. ತೆನೆಗಳು ಗಟ್ಟಿ ಆಥವಾ ಸಡಿಲು ಇರಬಹುದು. 
ಬಹಳ ತೆನೆಗಳು ತೆಳುವಾಗಿರುತ್ತವೆ. ಈ ಪಂಗಡಕ್ಕೆ ಸೇರಿದ ಜೋಳದ ಬೆಳೆಗಳನ್ನು 
ಹೆಚ್ಚಾಗಿ ಭೂಮಧ್ಯ ಪ್ರದೇಶದ ಹವಾಮಾನವಿರುವ ಪೂರ್ವ ಹಾಗೂ ಮದ್ಯ 
"ಪೂರ್ವದ ರಾಷ್ಟ್ರಗಳಲ್ಲಿ ಬೆಳೆಯುತ್ತಾರೆ. 


2) ಕಾಳು : ಈ ಜೋಳದ ಹೂವು, ತೆನೆಗಳಿಗೆ ರೋಮಗಳು ಹೆಚ್ಚಾಗಿ ಇರುವು 
ದಿಲ್ಲ, ತೆನೆಗಳು ಸಡಿಲಾಗಿರುತ್ತವೆ. ಕಾಂಡವು ಸಿಹಿಯಾಗಿರುವದಿಲ್ಲ. ಈ ಪಂಗಡಕ್ಕೆ 
ಸೇರಿದ ಜೋಳದ ಬೆಳೆಗಳನ್ನು ಹೆಚ್ಚಾಗಿ ಭಾರತದಲ್ಲಿ ಹಾಗೂ ಆಫ್ರಿಕಾ ಖಂಡದ 
ಉಷ್ಣವಲಯದಲ್ಲಿ ಬೆಳೆಯಲಾಗುತ್ತದೆ. 


19 ಸುಧಾರಿತ ಹಾಗೂ ಶಕ್ತಿಮಾನ್‌ ತಳಿಗಳು 


3) ಗಿಠಿನ್ಸೆ : ಈ ಜೋಳದ ತೆನೆಗಳ ಕಾಳುಜೋಳದ ತೆನೆಗಳಿಗಿಂತ ಗಟ್ಟಿಯಾಗಿದ್ದು 
ಕಾಳಿನ ಸೆರಗು ರೋಮರಹಿತವಾಗಿರುತ್ತವೆ. ಈ ಪಂಗಡದ ಜೋಳದ ತಳಿಗಳನ್ನು 
ಮಧ್ಯ ಹಾಗೂ ಪಶ್ಚಿಮ ಆಫ್ರಿಕಾದ ಖಂಡಗಳಲ್ಲಿ ಬೆಳೆಯುತ್ತಾರೆ. 


4) ಕಾಥಿರ್‌ ೬ ಈ ಜೋಳದ ತೆನೆಗಳು ಕೊಳವಯಾಕಾರವಿದ್ದು'. ಸೆರಗುಸುಂಕ 
ರಹಿತವಾಗಿರುತ್ತದೆ. ಕಾಂಡವು ರಸವತ್ತಾಗಿರುತ್ತದೆ. ಆದರೆ ಸಿಹಿಯಾಗಿರುವದಿಲ್ಲ. ಈ 
ಪಂಗಡದೆ ಜೋಳದ ಬಿಳೆಗಳನ್ನು ದಕ್ಷಿಣ ಅಫ್ರಕಾದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. 


5) ಕೇವೋಲಿಯಾಂಗ್ಸ : ಈ ಜೋಳದ ಕಾಂಡವು ದಪ್ಪವಾಗಿದ್ದು ಗಟ್ಟಿಯಾಗಿ 
ರುತ್ತದೆ. ತೆನೆಯಲ್ಲಿ ಕಾಳಿನ ಪ್ರಮಾಣ ಕಡಮೆ ಇರುತ್ತದೆ. ಕಾಂಡವು ರಸವತ್ತಾಗಿ 
ರುವದಿಲ್ಲ, ಸಿಹಿಯಾಗಿರುವದಿಲ್ಲ. ಈ ಪಂಗಡದ ಜೋಳದ , ತಳಿಗಳನ್ನು . ಪೂರ್ವ 
ಏಶಿಯಾದಲ್ಲಿ ಬೆಳೆಯುತ್ತಾರೆ... ' ಲ 


6) ನೈಲೋ: ಈ ಜೋಳದ ಗರಿಗಳು" ಮಧ್ಯದಲ್ಲಿ ಸ್ಮತಿ ಮಗಾ 
ರುತ್ತದೆ. ತೆನೆಯು ಗಟ್ಟೆಯಾಗಿದ್ದು, ಕಾಳು ದಪ್ಪವಾಗಿರುತ್ತದೆ. ' ಈ 
ಜೋಳದ ತಳಿಗಳನ್ನು ಹೆಚ್ಚಾಗಿ ಪೂರ್ವ ಆಫ್ರಿಕಾದಲ್ಲಿ ಬೆಳೆಯುತ್ತಾರೆ. 


7) ಫೆಟೀರಿಟಾ: ಈ ವರ್ಗದ ಜೋಳದಲ್ಲಿ ಕಾಳು ದಪ್ಪವಾಗಿದ್ದು ಕಂದು 
ಬಣ್ಣದ ಚುಕ್ಕೆಗಳಿಂದ ಕೂಡಿರುತ್ತದೆ. ಇದರ ಕಾಂಡವು ರಸವತ್ತಾಗಿ ಮತ್ತು ಸಿಜಿಯಗ 
ಇರುವುದಲ್ಲ. "ಈ ಪಂಗಡದ ಜೋಳದ ತಳಿಗಳನ್ನು ಸೂಜಾನ್ಲಿ ಬೆಳೆಯುತ್ತಾರೆ. ' 


8) ಹೆಗರಿ ಃ ಈ ಜೋಳದ ಕಾಳು ದುಂಡಾಗಿದ್ದು ಕಂದು ಚುಕ್ಕೆಗಳಿಂದ ಕೂಡಿ 
ರುತ್ತವೆ. ತೆನೆಗಳು ಮಧ್ಯಮ ಗಟ್ಟಿಯಾಗಿರುತ್ತವೆ. ಕಾಂಡವು ರಸವತ್ತಾಗಿದ್ದು, ಕೆಲ 
ಮಟ್ಟಿಗೆ ಸಿಹಿಯಾಗಿರುತ್ತದೆ. ಈ ಪಂಗಡದ ಜೋಳದ ತಳಿಗಳನ್ನು ಸೂಡಾನಿನಲ್ಲಿ 
ಬೆಳೆಯುತ್ತಾರೆ. 


ಜೋಳದಲ್ಲಿ ಹಲವು ಪ್ರಕಾರಗಳಿದ್ದು ಪ್ರತಿಯೊಂದರಲ್ಲಿ ಅನೇಕ ತಳಿಗಳಿವೆ. ತಳಿ 
ಅಭಿವೃದ್ಧಿ ಸಂಶೋಧಕರು ಪ್ರಪಂಚದಲ್ಲಿಯ ಎಲ್ಲ ಪ್ರಕಾರ ಹಾಗೂ ತಳಿಗಳ 
ಸಂಗ್ರಹಣೆ ಮಾಡಿ ಅವುಗಳ ಗುಣಧರ್ಮಗಳನ್ನು. ಪರೀಕ್ಷಿಸಿ ಸಂಕರಣದಿಂದ ಯೋಗ್ಯ 
ವುದ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿ ಪಡಿಸುತ್ತಾರೆ. ಈ ಕೆಲವು ತಳಿಗಳ ತೆನೆ 
ಮಾದರಿಗಳನ್ನು ಚಿತ್ರ 5 ರಲ್ಲಿ ಕೊಡಲಾಗಿದೆ. 


ಜೋಳ 20 


ಮೇವಿನ ತಳಿಗಳು 
ಈ ತಳಿಗಳು ಸಾಮಾನ್ಯವಾಗಿ ಎತ್ತರ ನಿಲುವಿನವಾಗಿದ್ದು ಕಾಂಡವು ರಸವತ್ತಾಗಿ 





ಚಿತ್ರ 5: ಜೋಳದ ಕೆಲವು ತಳಿಗಳ ತೆನೆಮಾದರಿಗಳು 


ತೆಳ್ಳಗಾಗಿ, ಸಿಹಿಯಾಗಿ ಇರುತ್ತವೆ. ಸಾಮಾನ್ಯವಾಗಿ ಕಾಳು ಚಿಕ್ಕದಾಗಿದ್ದು ಕಾಳಿಗೆ 
ಸೆರಗು ಗಟ್ಟಿಯಾಗಿ ಅಂಟಿಕೊಂಡಿರುತ್ತದೆ. ಆದ್ದರಿಂದ ಕಾಳನ್ನು ಸೆರಗಿನಿಂದ ಬಿಡಿಸಲು 
ಕಷ್ಟ. ತೆನೆಗಳು ಚಿಕ್ಕದಾಗಿರಬಹುದು, ದೊಡ್ಡ ದಾಗಿರಬಹಂದು, ಸಡಿಲಾಗಿರಬಹುದಂ 
ಗಟ್ಟಿಯಾಗಿರಬಹುದು. 


3 ನೇವು ಮತ್ತು ಕಾಳಿನ ತಳಿಗಳು 
ಕೆಲವು ತಳಿಗಳನ್ನು ಕಾಳು ಮತ್ತು ಮೇವು ಎರಡನ್ನು ಪಡೆಯಲು ಬೆಳೆಯ 


21 ಸುಧಾರಿತ ಹಾಗೂ ಶಕ್ಷಿಮಾನ್‌ ತಳಿಗಳು 


ಬಹುದು. ಇಂತಹ ತಳಿಗಳ ಎತ್ತರ ಹಾಗೂ ಕಾಳಿನ ಗಾತ್ರ ವ;ಧ್ಯಮವಿದ್ದು ಕಾಂಡವು 
ರಸವತ್ತಾಗಿ ಸಿಹಿಯಾಗಿರುತ್ತವೆ. 


- ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹಲವು ಸ್ಥಳೀಯ ಸುಧಾರಿತ ತಳಿಗಳು 
ಮತ್ತು ಕೆಲವು ಇತ್ತೀಚಿನ ಶಕ್ತಿಮಾನ್‌ ಹಾಗೂ ಅಧಿಕ ಇಳುವರಿ ತಳಿಗಳನ್ನು 
ಶಿಫಾರಸು ಮಾಡಲಾಗಿದೆ. ಅವುಗಳ ಗುಣಧರ್ಮಗಳನ್ನು ಈ ಕೆಳಗೆ ಕೊಡಲಾಗಿದೆ: 


ಸ್ಥಳೀಯ ಸುಧಾರಿತ ತಳಿಗಳು 


ಜೋಳದ ತಳಿಗಳನ್ನು ಮುಖ್ಯವಾಗಿ ಮುಂಗಾರಿ ತಳಿಗಳು, ಹಿಂಗಾರಿ ತಳಿಗಳು 
ಹಾಗೂ ಮೇವಿನ ತಳಿಗಳೆಂದು ಮೂರು ಪಂಗಡಗಳಾಗಿ ವಿಂಗಡಿಸಬಹುದು. 


1 ಮುಂಗಾರಿ ತಳಿಗಳು 


1) ನೆಂದ್ಯಾಲ : ಇದು ನಂದ್ಯಾಲ ಸಂಶೋಧನಾ ಕೇಂದ್ರ (ಅಂಧ್ರಪ್ರದೇಶ)ದ 
ತಳಿ. ನಮ್ಮ ರಾಜ್ಯದಲ್ಲಿ ಧಾರವಾಡ ಸಂಶೋಧನಾ ಕೇಂದ್ರದಿಂದ ಇದನ್ನು 1928 
ರಲ್ಲಿ ಇದನ್ನು ಬಿಡುಗಡೆ ಮಾಡಲಾಗಿದೆ. ಈ ತಳಿ ಸುಮಾರು 5 ರಿಂಡೆ5%. ತಿಂಗಳಲ್ಲಿ 
ಕಟಾವಿಗೆ ಬರುತ್ತದೆ. ಇದನ್ನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ, ಧಾರವಾಡ, ಶಿಗ್ಗಾಂವ 
ಹಾಗೂ ಹಾವೇರಿ ತಾಲೂಕುಗಳಿಗೆ ಶಿಫಾರಸು ಮಾಡಲಾಗಿದೆ. ನಿಶ್ಚಿತ ಮಳೆ 
ಬೀಳುವ ಪ್ರದೇಶದಲ್ಲಿ ಈ ತಳಿಯು ಹೆಚ್ಚಿನ ಇಳುವರಿ ಕೊಡುತ್ತದೆ. ಇದನ್ನು 
ಜುಲೈ ತಿಂಗಳ ಎರಡನೇ ವಾರದಲ್ಲಿ ಬಿತ್ತಿ ಡಿಸೆಂಬರ್‌ ಅಥವಾ ಜನವರಿ ತಿಂಗಳಲ್ಲಿ 
ಕಟಾವು ಮಾಡಬಹುದು. ಈ ತಳಿಯು ಹೆಕ್ಟೇರಿಗೆ 2250 ಕೆ. ಜಿ. ಗಳಷ್ಟು ಕಾಳಿನ 
ಇಳುವರಿಯನ್ನು ಕೊಡುತ್ತದೆ. 


2) ಜಿಳೀಫುಲ್ಲಾರ : ಈ ತಳಿಯನ್ನು ಧಾರವಾಡ, ಬೆಳಗಾವಿ, ರಾಣಿಬೆನ್ನೂರು 
ಹಾಗೂ ಬ್ಯಾಡಗಿ ತಾಲೂಕುಗಳ ನಿಶ್ಚಿತ ಮಳೆ ಬೀಳುವ ಪ್ರದೇಶಕ್ಕೆ ಶಿಫಾರಸು 
ಮಾಡಲಾಗಿದೆ. ಜುಲೈ ತಿಂಗಳ ಎರಡನೇ ಪಾಠದಲ್ಲಿ ಬಿತ್ತಿ ಡಿಸೆಂಬರ್‌-ಜನವರಿಯಲ್ಲಿ 
ಕಟಾವು ಮಾಡಬಹುದು. ಇದರ ಆವಧಿಯು 165 ದಿವಸಗಳು. ಕಾಳಿನ ಇಳುವರಿಯು 
ಹೆಕ್ಟೇರಿಗೆ 1250 ರಿಂದ 3000 ಕೆ. ಜಿ ಗಳವರೆಗೆ ದೊರೆಯಂತ್ತದೆ. ಇದು ಬೈಲ 
ಹೊಂಗಲ ಕೃಷಿ ಸಂಶೋಧನಾ ಕೇಂದ್ರದಿಂದ 1958-59ರಲ್ಲಿ ಬಿಡುಗಡೆಯಾಗಿದೆ. 


A 


ಜೋಳ... 22 


3) ಹಳದಿ ಫುಲ್ಮಾರ್‌ : ಇದನ್ನು ಸಹ ಧಾರವಾಡ ಕೃಷಿ ಕೇಂದ್ರದಿಂದ 
1928 ರಲ್ಲಿ ಬಿಡುಗಡೆ ಮಾಡಲಾಗಿದೆ, ಈ ತಳಿಗಳನ್ನು ಧಾರವಾಡ ತಾಲ್ಲೂಕಿನ 
ಹಕ್ಕಲು ಭೂಮಿಗಳಿಗೆ, ಹಳ್ಕಾಳೆ, ಹಿರೇಕೆರೂರ, ರಾಣಿಬೆನ್ನೂರು ತಾಲ್ಲೂಕುಗಳಿಗೆ 
ಮತ್ತು ಅಧಿಕ ಮಳೆ ಬೀಳುವ ಮಲೆನಾಡು ಪ್ರದೇಶಕ್ಕೆ ಶಿಫಾರಸು ಮಾಡಲಾಗಿದೆ 
ಇದನ್ನು ಕೂಡ ಜುಲೈ ತಿಂಗಳು ಎರಡನೇ ವಾರದಲ್ಲಿ ಬಿತ್ತಿ' ಡಿಸೆಂಬರ್‌ ಅಥವಾ. 
ಜನವರಿ ತಿಂಗಳಲ್ಲಿ ಕಟಾವು ಮಾಡಬಹುದು: ಇದರ ಅವಧಿಯು 160 ರಿಂದ 165 
ದಿವಸಗಳು. ಸರಾಸರಿ ಇಳುವರಿಯು ಹೆಕ್ಟೇರಿಗೆ 1150 ಕೆ. ಜಿ ಗಳಷ್ಟಾಗಬಹುದು. 


4) ಜೈಲಹೊಂಗಲ &-1-5; ಈ ತಳಿಯು ಬೈಲಹೊಂಗಲ ಕೃಷಿ ಸಂಶೋ 
ಧನಾ ಕೇಂದ್ರದಿಂದ 1958-59 ರಲ್ಲಿ ಬಿಡುಗಡೆಯಾಗಿದೆ. ಈ ತಳಿಯು ಕೂಡ ಬಿಳೇ 
ಕಸದ ಹಾವಳಿಯನ್ನು ತಡೆದು ಕೊಳ್ಳುತ್ತದೆ. ಬೆಳಗಾಂವಿ ಜಿಲ್ಲೆಯ ಬೈಲ ಹೊಂಗಲ 
ಭಾಗಕ್ಕೆ ಧಾರವಾಡ ಹಾಗೂ ವಿಜಾಪುರ ಜಿಲ್ಲೆಗಳ ಕೆಲವು ಭಾಗಗಳಿಗೆ ಈ ತಳಿ 
ಯನ್ನು ಶಿಫಾರಸು ಮಾಡಲಾಗಿದೆ. ಇದರ ಅವಧಿಯು 160 ರಿಂದ 165 ದಿನಗಳಿದ್ದು, 
ಜುಲೈ ತಿಂಗಳ ಮೂರನೇ ವಾರದಲ್ಲಿ ಬಿತ್ತಿ ಡಿಸೆಂಬರ್‌-ಜನವರಿ ತಿಂಗಳಲ್ಲಿ ಕಟಾವು 


ಮಾಡಬಹುದು. ಇದರ ಕಾಳಿನ ಸರಾಸರಿ ಇಳುವರಿಯು ಹೆಕ್ಟೇರಿಗೆ 1300 ಕೆ.ಜಿ. 
ದೊರೆಯುತ್ತದೆ. é 


5) a-3-40: ಧಡೇಸೂಗೂರ ಕೃಷಿ ಸಂಶೋಧನಾ ಕೇಂದ್ರದಿಂದ 1956ರಲ್ಲಿ 
ಬಿಡುಗಡೆ. ಮಾಡಲಾಗಿದೆ. ಈ ತಳಿಯನ್ನು ರಾಯಚೂರು, ಗುಲಬರ್ಗಾ, ಬೀದರ್‌, 
ಎಜಾಪುರ, ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಮೈಸೂರು: ಜಿಲ್ಲೆಗಳಿಗೆ ಶಿಪಾರಸು 
ಮಾಡಲಾಗಿದೆ, ಈ ತಳಿಯನ್ನು ನೀರಾವರಿ ಆಶ್ರಯದಲ್ಲಿಯೂ ಬೆಳೆಯಬಹುದು. 
ಕಪ್ಪ ಭೂಮಿ ಅಥವಾ ಲಘು ಮಸಾರಿ ಭೂಮಿಯಲ್ಲಿಯೂ ಈ ತಳಿಯು ಹುಲಸಾಗಿ 
ಬೆಳೆಯುತ್ತದೆ. . ಈ ತಳಿಯ ಅವಧಿಯು 135 ರಿಂದ 150 ದಿವಸಗಳು. ' ಜೂನ್‌- 
ಜುಲೈಗಳಲ್ಲಿ ಬಿತ್ತಿ ಆಕ್ಟೋಬರ್‌-ನವಂಬರ್‌ ತಿಂಗಳಲ್ಲಿ ಕಟಾವು ಮಾಡಬಹುದು. ಇದ 
ರಿಂದ ಮಳೆಯ ಆಶ್ರಯದಲ್ಲಿ ಹೆಕ್ಟೇರಿಗೆ 800 ರಿಂದ 1000 ಕೆ,ಜಿ ಹಾಗೂ ನೀರಾವರಿ 
ಯಲ್ಲಿ ಸರಾಸರಿ 2000 ಕೆ.ಜಿ ಕಾಳಿನ ಇಳುವರಿಯನ್ನು ಪಡೆಯಬಹುದು. 


6) ಗಿಡ್ಡಮಾಲ್ದಂಡಿ (ಜಿ.ಎಂ. 2,3,1) : ಈ ತಳಿಯನ್ನು ಬೈಲು ಹೊಂಗಲ 
ಸಂಶೋಧನಾ ಕೇಂದ್ರದಿಂದ ನಿಶ್ಚಿತ ಮಳೆ ಬೀಳುವ ಧಾರವಾಡ ಹಾಗೂ ಬೆಳಗಾವಿ 
ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬೆಳೆಯಲು ಕೃಷಿ ವಿಶ್ವವಿದ್ಯಾನಿಲಯದಿಂದ 1968ರಲ್ಲಿ 
ಬಿಡುಗಡೆ ಮಾಡಲಾಗಿದೆ, ಈ ಫ್ರದೇಶಗಳಲ್ಲಿ ಈ ತಳಿಯನ್ನು ನಂದ್ಕಾಲ ಹಾಗೂ 


23 ' ಸುಧಾರಿತ ಹಾಗೂ ಶಕ್ತಿಮಾನ್‌ ತಳಿಗಳು 


ಬಿಳೇ ಘುಲ್ಲಾರ ತಳಿಗಳ ಬದಲು ಬೆಳೆಯಬಹುದು. ಸ್ಥಳಿಯ ಮುಂಗಾರಿ ಜೋಳ 
ಕ್ಕಿಂತಲೂ ಶೇಕಡಾ 22 ರಷ್ಟು ಅಧಿಕ ಕಾಳಿನ ಇಳುವರಿ ಕೊಡುತ್ತ ದೆ. ಇದರ ಕಾಳಿನ 
ಸರಾಸರಿ ಇಳುವರಿ ಹೆಕ್ಟೆ ರಿಗೆ” 2860 ಕೆ. ಜಿ ಯಾಗಿದೆ. ಇದರ ಅವಧಿ ಸುಮಾರು 
5 ತಿಂಗಳು. 


8) ಕೊ 9: ಈ ತಳಿಯನ್ನು 1946ರಲ್ಲಿ ಕೊಯಿಮತ್ತೂರು ಕೃಷಿ ಸಂಶೊಥನಾ 
ಕೇಂದ್ರದಿಂದ ಬಿಡುಗಡೆ ಮಾಡಲಾಗಿದೆ. ಇದನ್ನು ಬಳ್ಳಾರಿ ಜಿಲ್ಲೆಯ ಕಪ್ಪು ಮಣ್ಣಿನಲ್ಲಿ 
ಮಳೆಯ ಆಶ್ರಯದಲ್ಲಿ ಅಥವಾ ನಿರಾವರಿಯಲ್ಲಿ ಬೆಳೆಯಲು ಶಿಫಾರಸು ಮಾಡಲಾಗಿದೆ. 
ಇದನ್ನು ಮಳೆಯ ಆಶ್ರಯದಲ್ಲಿ ಜೂನ್‌-ಜುಲೈ ತಿಂಗಳಲ್ಲಿ ಅಥವಾ ನೀರಾವರಿ ಆಶ್ರಯ 
ದಲ್ಲಿ ಮಾರ್ಚಿ ತಿಂಗಳಲ್ಲಿ ಬಿತ್ತಬಹುದು. ಇದರ ಅವಧಿಯು 100 ರಿಂದ 110 

ವಸಗಳು. ಇದರಿಂದ ಮಳೆಯ ಆಶ್ರಯದಲ್ಲಿ ಹೆಕ್ಟೇರಿಗೆ 600 ರಿಂದ 700 ಕೆ. ಜಿ. 
ಮತ್ತು ನೀರಾವರಿಯಲ್ಲಿ ಹೆಕ್ಟೇರಿಗೆ 2000 ಕೆ.ಜಿ. ಕಾಳಿನ ಇಳುವರಿ ಪಡೆಯಬಹುದು. 


9) ಸಿರುಗುಪ್ಪಾ ನೀರು ಜೋಳ (ಸಿ. 7-1195) : ಈ ಜೋಳದ 
ತಳಿಯನ್ನು ತುಂಗಭದ್ರಾ ಹಾಗೂ ಭದ್ರಾ ಜಲಾಶಯದ ಆಯಕಟ್ಟಿನ ಪ್ರದೇಶದಲ್ಲಿ 
ಮುಂಗಾರಿ ಬೆಳೆಯಾಗಿ ಬೆಳೆಯಲು 1967 ರಲ್ಲಿ ಶಿಫಾರಸು ಮಾಡಲಾಗಿದೆ. ಇದು. 
110 ದಿವಸಗಳಲ್ಲಿ ಮಾಗುತ್ತದೆ. ಕಾಳು ಬೆಳ್ಳೆಗಿದ್ದು ಆಕರ್ಶಕವಾಗಿದೆ. ಇದು 
ಸಿ. ಜೆ-9 ತಳಿಗಿಂತ ಶೇಕಡಾ 20ರಷ್ಟು ಹೆಚ್ಚಿನ ಇಳುವರಿ ಕೊಡುತ್ತದೆಂದು ಕಂಡು 
ಬಂದಿದೆ. ಇದರ ಸರಾಸರಿ ಕಾಳಿನ ಇಳುವರಿ ಹೆಕ್ಟೇರಿಗೆ 3000 ಕೆ.ಜಿ ಆಗಿದೆ. 


2, ಹಿಂಗಾರಿ ತಳಿಗಳು 

1) ಮಾಲ್ದಂಡಿ 38.1 ಈ ತಳಿಯನ್ನು ವಿಜಾಪೂರ ಸಂಶೋಧನಾ 
ಕೇಂದ್ರದಿಂದ 1941-42ರಲ್ಲಿ ಬಿಡುಗಡೆ ಮಾಡಲಾಯಿತು. ವಿಜಾಪೂರ ಜಿಲ್ಲೆ, 
ಬೆಳಗಾ ಹಾಗೂ ಧಾರವಾಡ ಜಿಲ್ಲೆಗಳ ಪೂರ್ವ ಭಾಗ, ರಾಯಚೂರು, ಬೀದರ್‌ 
ಹಾಗೂ ಗುಲಬರ್ಗಾ ಜಿಲ್ಲೆಗಳಲ್ಲಿ ಇದನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. 
ಕಪ್ಪುಎರೆ ಭೂಮಿಯಲ್ಲಿ ಈ ತಳಿಯು ಹಾಲುಸಾಗಿ ಬೆಳೆಯುತ್ತದೆಯಾದರೂ ಇದನ್ನು 
ಮಧ್ಯಮ ಎರೆ ಹಾಗೂ ಇತರ ಹಿಂಗಾರಿ ಜೋಳ ಬೆಳೆಯುವ. ಛೂವಾಯಲ್ಲಿಯೂ 
ಬೆಳೆಯಬಹುದು, ಈ ತಳಿಗೆ ಮಳೆಯ ಅಭಾವವನ್ನು ತಡೆದುಕೊಳ್ಳುವ ಶಕ್ತಿ ಹೆಚ್ಚಿನ 
ಪ್ರಮಾಣದಲ್ಲಿದೆ. ಇದರ ಅವಧಿ 150 ದಿವಸಗಳು. ಇದನ್ನು ಸೆಪ್ಟಂಬರ್‌ ತಿಂಗಳಲ್ಲಿ 
ಬಿತ್ತಿ ಫೆಬ್ರುವರಿ ತಿಂಗಳಲ್ಲಿ ಕಟಾವು ಮಾಡಬಹುದು. ಇದರ ಸರಾಸರಿ ಕಾಳಿನ ಇಳಿವ 
ರಿಯು ಹೆಕ್ಕೇರಿಗೆ 500 ರಿಂದ 600: ಕೆ.ಜಿ, ದೊರೆಯಬಹುದು. 


x 


ಜೋಳ 24 


2) ಮಾಲ್ಗಂಡಿ 47-3: ಈ ತಳಿಯನ್ನು ಕೂಡ ವಿಜಾಪೂರ ಸಂಶೋಧನಾ 
ಕೇಂದ್ರದಿಂದ 1941ರಲ್ಲಿ ಬಿಡುಗಡೆ ಮಾಡಲಾಗಿದ್ದು ಇದನ್ನು ಬಳ್ಳಾರಿ ಹಾಗೂ 
ವಿಜಾಪೂರ ಜಿಲ್ಲೆಗಳಿಗೆ ಶಿಫಾರಸು ಮಾಡಲಾಗಿದೆ. ಇದು ಹೆಚ್ಚು ಫಲವತ್ತಾದ ಕಪ್ಪು 
ಎರೆಮಣ್ಣಿನಲ್ಲಿ ಹುಲುಸಾಗಿ ಬೆಳೆಯುತ್ತದೆ. ಮತ್ತು ನೀರಾವರಿ ಅನುಕೂಲತೆ, ಇದ್ದಲ್ಲಿ 
ಇನ್ನೂ ಹೆಚ್ಚಿನ ಇಳುವರಿ ಕೊಡಬಲ್ಲದು. ಇದರ ಮೇವಿನ ಗುಣಮಟ್ಟವು ಮಾಲ್ಡಂಡಿ 
35-1 ಕ್ಕಿಂತ ಶ್ರೇಷ್ಠವಾಗಿದೆ. ಇದರ ಅವಧಿಯು 120 ರಿಂದ 130 ದಿವಸಗಳು. 
ಇದನ್ನು ಸಪ್ಪಂಬಂರ್‌ ಅಕ್ಟೋಬರ್‌ ತಿಂಗಳಲ್ಲಿ ಬಿತ್ತಿ ಜನವರಿ ಫೆಬ್ರುವರಿ ತಿಂಗಳಲ್ಲಿ 
ಕಟಾವು ಮಾಡಬಹುದು. ಇದರಿಂದ ಮಳೆಯ ಆಶ್ರಯದಲ್ಲಿ ಪ್ರತಿ ಹೆಕ್ಟೇರಿಗೆ 600 
ಕೆ.ಜಿ, ಹಾಗೂ ನೀರಾವರಿಯಲ್ಲಿ 1000 ರಿಂದ 1200 ಕೆ. ಜಿ. ಕಾಳಿನ ಇಳುವರಿ 
ಪಡೆಯಬಹುದು. 


3) ಮಾಲ್ಗಂಡಿ 31-2: ಈ ತಳಿಯನ್ನು ಕ್ರಿ. ಶ. 1960 ರಲ್ಲಿ ಸಿರುಗುಪ್ಪಾ 
ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಲಾಗಿದೆ. ಇದನ್ನು ಬಳ್ಳಾರಿ ಹಾಗೂ 
ರಾಯಚೂರು ಜಿಲ್ಲೆಯ ತುಂಗಭದ್ರಾ ಆಯಕಟ್ಟಿನ: ಪ್ರದೇಶಕ್ಕೆ ' ಶಿಫಾರಸು ಮಾಡ 
ಲಾಗಿದೆ. ಈ ತಳಿಯು ಕೂಡ ಮಳೆಯ ಅಭಾವ ಪರಿಸ್ಥಿತಿಯನ್ನು ತಡೆದುಕೊಳ್ಳು 
ತ್ತದೆ. ಆದರೆ ನೀರಾವರಿಯ ಆಶ್ರಯದಲ್ಲಿ ಹೆಚ್ಚಿನ ಇಳುವರಿ ಕೊಡುತ್ತದೆ. ಇದರ 
ಅವಧಿಯು 120 ರಿಂದ 130 ದಿವಸಗಳು. ಇದನ್ನು ಸೆಪ್ಟಂಬರ್‌ ತಿಂಗಳಲ್ಲಿ ಬಿತ್ತಿ 
ಫೆಬ್ರುವರಿ ತಿಂಗಳಲ್ಲಿ ಕಟಾವು ಮಾಡಬಹುದು. ಮಳೆಯ ಆಶ್ರಯದಲ್ಲಿ ಹೆಕ್ಟೇರಿಗೆ 
600ರ ರಿಂದ 700 ಕೆ.ಜಿ. ಹಾಗೂ ನಿರಾವರಿಯಲ್ಲಿ 1500 ಕೆ. ಜಿ. ಕಾಳಿನ ಇಳುವರಿ 
ಪಡೆಯಬಹುದು. | 


4) ಎಚ್‌. 1: ಈ ತಳಿಯನ್ನು ಕಿ.ಶ. 1918 ರಲ್ಲಿ ಹಗರಿ ಸಂಶೋಧನಾ 
ಕೇಂದ್ರದಿಂದ ಬಿಡುಗಡೆ ಮಾಡಲಾಗಿದ್ದು, ಇದನ್ನು ಬಳ್ಳಾರಿ ಜಿಲ್ಲೆಗೆ ಶಿಫಾರಸು 
ಮಾಡಲಾಗಿದೆ. ಇದರ ಅವಧಿಯು 120 ರಿಂದ 135 ದಿವಸಗಳು. ಇದನ್ನು 
ಸಪ್ಟಂಬರ್‌-ಅಕ್ಟೋಬರ್‌ ತಿಂಗಳಲ್ಲಿ ಬಿತ್ತಿ ಫೆಬ್ರುವರಿ-ಮಾರ್ಚಿ ತಿಂಗಳಲ್ಲಿ ಕಟಾವು 
ಮಾಡಬಹುದು. ಇದು ಹೆಕ್ಟೇರಿಗೆ 500 ರಿಂದ600 ಕೆ.ಜಿ. ಇಳುವರಿ ಕೊಡಬಲ್ಲದು. 


5) ಎಸ್‌ 560-1-1 : ಈ ತಳಿಯನ್ನು 1957ರಲ್ಲಿ ಅಣ್ಣಿಗೇರಿ ಸಂಶೋ 

ಧನಾ ಕೇಂದ್ರದಿಂದ ಧಾರವಾಡ ಜಿಲ್ಲೆಯ ಪೂರ್ವ ಭಾಗದಲ್ಲಿ ಬೆಳೆಯಲು ಶಿಫಾರಸು 
ಮಾಡಲಾಗಿದೆ. ಇದು ಮಧ್ಯಮ ಎರೆ ಭೂವಿಂಯಲ್ಲಿ ಹುಲಸಾಗಿ ಬೆಳೆಯುತ್ತದೆ, 
ಇದರ ಅವಧಿಯು 160 ರಿಂದ 165-ದಿವಸಗಳು. ಇದನ್ನು ಅಕ್ಟೋಬರ್‌ ತಿಂಗಳ 
ಕೊನೆಯ ವಾರದಿಂದ ನವಂಬರ್‌ ತಿಂಗಳಲ್ಲಿ ಬಿತ್ತಿ ಮಾರ್ಚ-ಎಪ್ರೆಲ್‌ ತಿಂಗಳಲ್ಲಿ ಕಟಾವು 


25 ಸುಧಾರಿತ ಹಾಗೂ ಶಕ್ತಿಮಾನ್‌ ತಳಿಗಳು 


ಮಾಡಬಹುದು. ಇದು ಮಳೆಯ ಆಶ್ರಯದಲ್ಲಿ ಹೆಕ್ಟೇರಿಗೆ 1300 ಕೆ. ಜಿ. ಕಾಳಿನ 
ಇಳುವರಿ ಕೊಡಬಲ್ಲದು. 


6) ಎಣಿಗಾರ- 2: ಈ ತಳಿಯನ್ನು ಧಾರವಾಡ ಜಿಲ್ಲೆಯ ಪೂರ್ವ ಭಾಗದಲ್ಲಿ, 
ರುವ ಆಳವಾದ ಎರೆಮಣ್ಣಿನಲ್ಲಿ ಬೆಳೆಯಲು 1955ರಲ್ಲಿ ಅಣ್ಣಿಗೇರಿ ಸಂಶೋಧನಾ 
ಕೇಂದ್ರದಿಂದ ಬಿಡುಗಡೆ ಮಾಡಲಾಗಿದೆ. ಇದರ ಅವಧಿಯು 150 ರಿಂದ 165 
ದಿವಸಗಳು ಇದನ್ನು ಅಕ್ಟೋಬರ್‌ ತಿಂಗಳ ಕೊನೆಯ ವಾರದಲ್ಲಿ ಬಿತ್ತಿ, ರ್ಮಾಚ- 
ಏಪ್ರೀಲ್‌ ತಿಂಗಳಲ್ಲಿ ಕಟಾವು ಮಾಡಬಹುದು. ಇದರ ಸರಾಸರಿ ಕಾಳಿನ ಇಳುವರಿಯು 
ಪ್ರತಿ ಹೆಕ್ಟೇರಿಗೆ 1250 ಕೆ. ಜಿ. ಯಷ್ಟು ದೊರೆಯುತ್ತದೆ. 


7) ಅಣ್ಣಿಗೇರಿ 1 (7-47-3): ಈ ತಳಿಯನ್ನು ಅಣ್ಣಿಗೇರಿ ಸಂಶೋಧನಾ 
ಕೇಂದ್ರದಲ್ಲಿ ಮಾಲ್ಡಂಡಿ 35-1 ಮತ್ತು ಎಣಿಗಾರ ತಳಿಗಳ ಸಂಕರಣದಿಂದ ಅಭಿವೃದ್ದಿ 
ಪಡಿಸಿ ಕೃಷಿ ವಿಶ್ವವಿದ್ಯಾನಿಲಯವು ಕಿ. ಶ. 1968ರಲ್ಲಿ ಬಿಡುಗಡೆ ಮಾಡಿದೆ. ಇದು 
ಎಣಿಗಾರ ತಳಿಗಿಂತಲೂ ಒಂದು ವಾರ ಮೊದಲು ಮಾಗುವುದ್ದೂದೆ ಶೇಕಡಾ 22 ರಷ್ಟು 
ಅಧಿಕ ಕಾಳಿನ ಇಳುವರಿ ಕೊಡಂತ್ತದೆ. ಮಾಲ್ಕಂಡಿ ತಳಿಗಿಂತಲೂ ಶೇಕಡಾ 10 ರಷ್ಟು 
ಕಾಳು ಹಾಗೂ 15 ರಷ್ಟು ಸ ಅಧಿಕ ಮೇವಿನ ಇಳುವರಿ ಕೊಡುತ್ತದೆ. ಈ ತಳಿಯನ್ನು 
ಧಾರವಾಡ ಹಾಗೂ ಬಳ್ಳಾರಿ ಜಿಲ್ಲೆಯ ಕೆಲವು ಪ್ರದೇಶದಲ್ಲಿ ಬೆಳೆಯಲು ಶಿಫಾರಸು 
ಮಾಡಲಾಗಿದೆ. 


8) ಮೂಗತಿ ಜೋಳೆ: ಈ ತಳಿಯನ್ನು ಮಾಲ್ಡಂಡಿ 35-1 ಹಾಗೂ ವಿರಮ್‌. 
ಗಾಂವ್‌ ತಳಿಗಳ ಸಂಕರಣದಿಂದ ಬಿಜಾಪುರ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ದಿ 
ಪಡಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 1969ರಲ್ಲಿ ಬಿಡುಗಡೆ ಮಾಡಿದೆ. ಈ 
ತಳಿಯನ್ನು ಮಾಲ್ಡಂಡಿ ಜೋಳ ಬೆಳೆಯುವ ಎಲ್ಲ ಪ್ರದೇ ಶಗಳಲ್ಲಿಯೂ ಬೆಳೆಯಬಹುದು 
ಇದರ ಕಾಳಿನ ಇಳುವರಿಯು ಮಾಲ್ಡಂಡಿಗಿಂತಲೂ ಶೇಕಡಾ 17 ರಷ್ಟು ಹೆಚ್ಚಿಗೆ 
ದೊರೆಯುತ್ತದೆಂದು ಕಂಡು ಬಂದಿದೆ. ಮಾಲ್ಡಂಡಿ ತಳಿಗಿಂತಲೂ ಇದರ ಮೇವಿನ 
ಗುಣಮಟ್ಟವು ಒಳ್ಳೆಯದಾಗಿದೆ. ಕ 


9) ಪಿ. ಜೆ. 4 ಆರ್‌ : ಈ ತಳಿಯನ್ನು ಗುಲಬರ್ಗಾ ಹಾಗೂ ಬೀದರ್‌ ಜಿಲ್ಲೆ 
ಗಳಿಗೆ, ಕಪ್ಪು ಎರೇಭೂಮಿಗಳಲ್ಲಿ ಬೆಳೆಯಲು ಕ್ರಿ. ಶ. 1945 ರಲ್ಲಿ ಶಿಫಾರಸು 
ಮಾಡಲಾಗಿದೆ. ಇದನ್ನು ಮಳೆಯ ಆಶ್ರಯ ಹಾಗೂ ನೀರಾವರಿಯಲ್ಲೂ ಬೆಳೆಯ 
ಬಹುದು. ಇದರ ಅವಧಿಯು 120 ರಿಂದ 130 ದಿನಗಳು, ಇದನ್ನು ಸೆಪ್ಟೆಂಬರ್‌ 
ಆಕ್ಟೋಬರ್‌ ತಿಂಗಳಲ್ಲಿ ಬಿತ್ತಿ ಡಿಸೆಂಬರ್‌-ಜನವರಿ ತಿಂಗಳಲ್ಲಿ ಕಟಾವು ಮಾಡಬಹುದು, 


ಜೋಳ 26 


ಇದರಿಂದ ಮಳೆಯ ಆಶ್ರಯದಲ್ಲಿ ಹೆಕ್ಟೇರಿಗೆ 900 ರಿಂದ 1100 ಕೇ, ಜಿ. ಹಾಗೂ 
ನೀರಾವರಿಯಲ್ಲಿ 800 ರಿಂದ 2000 ಕೆ. ಜಿ. ಕಾಳಿನ ಇಳುವರಿಯನ್ನು ಪಡೆಯಬಹುದು: 


ಮೊದಲು ಹಲವು ದಶಕಗಳಲ್ಲಿ ಜೋಳದ ತಳಿ ಸುಧಾರಣೆಚು ಬಗ್ಗೆ ಸಾಕಷ್ಟು 
ಕಾರ್ಯ ನಡೆದು ಎಷ್ಟೋ ತಳಿಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಕಾರ್ಯ 
ಮಾಡಿದ ಕೃಷಿ ತಜ್ಞರಲ್ಲಿ ಹಳೇ ಮದ್ರಾಸ್‌ ರಾಜ್ಯದ ಶ್ರೀ ಜಿ.ಎನ್‌. ರಂಗಸ್ವಾಮಿ 
ಅಯ್ಯಂಗಾರ್‌ ಮತ್ತು ಅವರ ಸಹೋದ್ಕೋಗಿಗಳು ಮತ್ತು ಹಳೆ ಮುಂಬೈ ರಾಜ್ಯದ 
ರಾವಸಾಹೇಬ್‌ ಕೊಟ್ಟೂರ ಮತ್ತು ಅವರ ಸಹೋದ್ಯೋಗಿಗಳ ಕೆಲಸವು ಪ್ರಶಂಸ 
ನೀಯವಾಗಿದೆ. ಈ ಎಲ್ಲ ಸುಧಾರಿತ ತಳಿಗಳು ಸ್ಥಳೀಯ ತಳಿಗಳಿಗಿಂತಲೂ ಶೇಕಡಾ 
10 ರಿಂದ 15 ರಷ್ಟು ಅಧಿಕ ಇಳುವರಿ ಕೊಡಬಬ್ಲವುಗಳಾಗಿವೆ. 


ಭಾರತೀಯ ಕೃಷಿಸಂಶೋಧನಾ ಮಂಡಳಿಯವರು ಕೈಗೊಂಡ ಶಕ್ತಿಮಾನ್‌ 
ತಳಿಗಳ ಅಭಿವೃದ್ಧಿ ಕಾರ್ಯವು ಫ್ರಿ. ಶ. 1962ರಲ್ಲಿ ಪ್ರಾರಂಭವಾಯಿತು. ಈ 
ಕಾರ್ಯದಲ್ಲಿ ಭಾರತೀಯ ಹಾಗೂ ಪರದೇಶದ ಕೃಷಿತಜ್ಞರು ಎಲ್ಲ ದೇಶಗಳಿಂದ 
ಸಂಗ್ರಹಿಸಲಾದ ವಿವಿಧ ಜೋಳದ ಪ್ರಕಾರಗಳನ್ನು ಉಪಯೋಗಿಸಿದರು. 


ಸ್ಥಳೀಯ ತಳಿಗಳು ಸಾಮಾನ್ಯವಾಗಿ ಎತ್ತರವಾಗಿ ಬೆಳೆದು ತಡವಾಗಿ 
ಮಾಗುತ್ತವೆ. ಆದರೆ ಇವುಗಳಲ್ಲಿಯ ಕಾಳಿನ ಗುಣಮಟ್ಟವು ಶ್ರೇಷ್ಮವಾಗಿರುತ್ತದೆ 
ಈ ತಳಿಗಳು ತಡವಾಗಿ ಮಾಗುವಂಥವಾದುದರಿಂದ ಮಳೆಯ ಆಶ್ರಯದಲ್ಲಿ ಇವು 
ಗಳೆ ಇಳುವರಿ ತೀರ ಕಡಮೆ, ಏಕೆಂದರೆ ಸಾಮಾನ್ಯವಾಗಿ ಜೋಳವು ಅಲ್ಪ ಹಾಗೂ 
ಅನಿಶ್ಚಿತ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ತಳಿಗಳು ತೀರ ಎತ್ತರವಾಗಿ ಬೆಳೆದು 
ನೆಲಕ್ಕೆ ಬೀಳುತ್ತವೆ. ಸಾಮಾನ್ಯವಾಗಿ ಹೆಕ್ಟೆ! (ರಿಗೆ 40 ಕೆ.ಜಿ ಗಳಿಗಿಂತಲೂ ಹೆಚ್ಚಿಗೆ 
ಸಾರ ಕೊಟ್ಟಿದೆ. ಈ ತಳಿಗಳು ನಿಶ್ಚಿತವಾಗಿ ನೆಲಕ್ಕೆ ಬಿದ್ದು ಇಳುವರಿ ತೀರ 
ಕಡಮೆಯಾಗುತ್ತ 4 ತಳಿಗಳಿಂದ ಒಂದು ಎಕರೆ ಪ್ರದೇಶದಲ್ಲಿ ಹೆಚ್ಚಿನ ಸಸಿಗಳ 
ಸಂಖ್ಯೆ ಇಡಲಿಕ್ಕಾಗದು. ಏಕೆಂದರೆ ಇವುಗಳ ಎಲೆಗಳು ಅಗಲವಾಗಿದ್ದು ಹೆಚ್ಚು 
ಪ್ರದೇಶವನ್ನು pS ಹೀಗಾಗಿ ಇಳುವರಿ ಮಟ್ಟವನ್ನು ಒಂದು 
` ಪ್ರಮಾಣಕ್ಕಿಂತಲೂ ಹೆಚ್ಚಿಸಲೂ ಸ್ಥಳೀಯ ತಳಿಗಳಿಂದ ಕಷ್ಟಸಾಧ್ಯ. 


ಎರಡು ದೂರದ ಸಂಬಂಧವಿರುವ ಶುದ್ಧ ತಳಿಗಳ ಸಂಕರಣದಿಂದ ಹೊರ 
ಹೊಮ್ಮುವ ಅಧಿಕ ಶಕ್ತಿಯು ಈ ಮೊದಲೇ ಸಸ್ಯ ಹಾಗೂ ಪ್ರಾಣಿಶಾಸ್ತ್ರ ತಜ್ಞ 
ರಿಗೆ ಗೊತ್ತಿತ್ತು, ಈ ಶಕ್ತಿಯು ಒಂದೇ ತಲೆಮಾರಿನವರೆಗೆ ಮಾತ್ರ ಉಳಿದು 


27 ``. ಸುಧಾರಿತ ಹಾಗೂ ಶಕ್ತಿಮಾನ್‌ ತಳಿಗಳು 


ಮುಂದೆ ಕಡಮೆಯಾಗುತ್ತ ಹೋಗುತ್ತದೆ. ಕಾರಣ ಪ್ರತಿ ಸಲವೂಬಿತ್ತು ವಾಗ 
ಹೊಸದಾಗಿ ಸಂಕರಣ ಮಾಡಿದ ಬೀಜವನ್ನೇ ಉಪಯೋಗಿಸಬೇಕಾಗುತ್ತದೆ. ಈ 
ರೀತಿಯಾಗಿ ಸಂಕರಣ ಮಾಡಿದ ಬೀಜವನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿ 
ಸುವದು ಕಷ್ಟಕರವಾಗಿತ್ತ. ಈ ಸಮಸ್ಯೆಯು ಪುಂಕೇಸರವಿಲ್ಲದ ಅಥವಾ ಪರಾಗವಿ 
ವಿರದ ಪುಷ್ಪಗಳಿರುವ ತಳಿಗಳ ಅಭಿವೃದ್ಧಿಯಿಂದ ನಿವಾರಣೆಯಾಯಿತು. ಸಂಕ 
ರಣ ಜೋಳದ ತಳಿಯನ್ನು ಅಭಿವೃದ್ಧಿಗೊಳಿಸುವಲ್ಲಿ ಮೊದಲು ಕಾಫಿರ್‌ 60 ಎಂಬ 
ಪರಾಗವಿರದ ಗಂಡು ತಳಿಯನ್ನು ಉಪಯೋಗಿಸಲಾಯಿತು. ಇತ್ತೀಚಿಗೆ ಹತ್ತಾರ್ಫ 
ಪರಾಗವಿರದ ಗಂಡು ತಳಿಗಳನ್ನು ಅಭಿವೃದ್ಧಿ ಪಡಿಸಲಾಗಿದೆ, ಕಾಫಿರ್‌ 60 ತಳಿಯು 
ಕೂಡ ನಮ್ಮ ದೇಶದ ತಳಿಗಳನ್ನು ಸಂಕರಣ ಮಾಡಿದಾಗ ಅತಿ ಹೆಚ್ಚು ಇಳುವರಿ 
ಕೊಡುವ ತಳಿಗಳು ಸಿಗಲಿಲ್ಲ; ಕಾರಣ, ಮೊದಲು ಬಿಡುಗಡೆ ಮಾಡಿದ ಶಕ್ತಿಮಾನ್‌ 
ತಳಿಗಳಲ್ಲಿ ಪರದೇಶದ ಗಂಡು ಮತ್ತು ಹೆಣ್ಣು ತೆಳಿಗಳ: ಪ್ರಕಾರವನ್ನೇ ಬಳಸಲಾಯಿತು. 
ಈ ರೀತಿಯಾಗಿ ಅಭಿವೃದ್ಧಿ ಪಡಿಸಿದ ತಳಿಗಳಲ್ಲಿ ಮುಖ್ಯವಾದುವೆಂದರೆ ಸಿ. ಎಸ್‌. ಎಚ್‌-1 
(ಸಿ. ಕೆ. 60ಎ3ಐ. ಎಸ್‌. 84) ಮತ್ತು ಸಿ. ಎಸ್‌. ಎಚ್‌- 2 (ಸಿ. ಕೆ. 60ಎ%. ಎಸ್‌) 
3691) 


ಆ ನಂತರ ತಳಿ ಅಭಿವೃದ್ಧಿಯಲ್ಲಿ 2219 ಎ ಎಂಬ ಪರಾಗದ ತಳಿಯನ್ನು 
_ಕಾಫಿರ್‌ ಹಾಗೂ ಶಾಲೂ ಜೋಳದ ಪ್ರಕಾರಗಳಿಂದ 1970ರಲ್ಲಿ ಅಭಿವೃದ್ಧಿ ಪಡಿಸ 
ಲಾಯಿತು. ಇದರ ಉಪಯೋಗದಿಂದ ಸಿ. ಎಸ್‌. ಎಚ್‌-3 (2219 ಎ ಬಿಎಸ್‌. 
3691) ಎಂಬ ತಳಿಯನ್ನು ಬಿಡುಗಡೆ ಮಾಡಲಾಯಿತು. ಸಿ. ಎಸ್‌. ಎಚ್‌-4 ತಳಿಯನ್ನು 
ಕಾಫಿರ್‌ ತರಹದ ಪರಾಗವಿರದ ಗಂಡು ತಳಿ 1026ಎ ಮತ್ತು ಸ್ವರ್ಣ ಎಂಬ ತಳಿಗಳ 
ಸಂಕರಣದಿಂದ ಅಭಿವೃದ್ಧಿ ಪಡಿಸಲಾಗಿದೆ. ಸಿ. ಎಸ್‌. ಎಚ್‌-5 ತಳಿಯನ್ನು 2077ಎ 
ಸಿ. ಎಸ್‌.3541 ತಳಿಗಳ ಸಂಕೆರಣದಿಂದ ಅಭಿವೃದ್ಧಿ ಪಡಿಸಿ ಬಿಡುಗಡೆ ಮಾಡಲಾ 
ಗಿದೆ. ಈ ತಳಿಗಳ ಗುಣಗಳನ್ನು ಈಗಾಗಲೆ ವಿವರಿಸಲಾಗಿದೆ. ಸಿ. ಎಸ್‌. ಎಚ್‌-6 ತಳಿ 
ಯನ್ನು 2219ಎ)(ಸಿ. ಎಸ್‌, 3541 ತಳಿಗಳ ಸಂಕರಣದಿಂದ ಅಭಿವೃದ್ಧಿ ಪಡಿಸಲಾ 
ಗಿದೆ. ಇವುಗಳ ವಿವರಗಳನ್ನು ಕೋಷ್ಟಕ ಆರರಲ್ಲಿ ಕೊಡಲಾಗಿದೆ. 


ಶಕ್ತಿಮಾನ್‌ ತಳಿಗಳ ಗುಣಗಳು 

1) ಅಲ್ಪಕಾಲದಲ್ಲಿ ಮಾಗುತ್ತವೆ, ಮಳೆಯ ಆಶ್ರಯದಲ್ಲಿ ಅನಿಷ್ಟ ಹವಾಮಾನ 
ಅಥವಾ ಮಳೆಯ-ಅಭಾವ ಪರಿಸ್ಥಿ ತಿಯನ್ನು ತಪ್ಪಿಸಿಕೊಂಡು ಹೆಚ್ಚು ಇಳುವರಿ ಕೊಡಂ 
ತ್ತವೆ. ಆಲ್ಟಾವಧಿ ius ನೀರಾವರಿಯಲ್ಲಿ ಬಹು ಬೆಳಿ ಯೋಜನೆಗೆ ಉಪಯುಕ್ತ 
ವಾಗುತ್ತದೆ. 


ಜೋಳ -_ ೭8 


2) . ಯಾವುದೇ ಖುಶುವಿನಲ್ಲಿಯೂ ಬೆಳೆಯುತ್ತವೆ. ಅಂದರೆ ದಿನಮಾನಗಳ ಬಂಧನ 
ಎಲ್ಲ. | x 


3) ತಳಿಗಳು ಗಿಡ್ಡನಿಲುವಿನವಾಗಿರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರಾಂಶ 
ವನ್ನು ಒದಗಿಸಿದರೂ ಎತ್ತರವಾಗಿ ಬೆಳೆದು ನೆಲಕ್ಕೆ ಬೀಳುವುದಿಲ್ಲ. 


4) 'ಪ್ರತಿ ಹೆಕ್ಟೇರು ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು 
ಇಡಲು ಸಾಧ್ಯವಾಗುವುದರಿಂದ ಇಳುವರಿಯ ಮಟ್ಟವು ಹೆಚ್ಚಾಗುತ್ತದೆ. 


ಕೋಷ್ಟಕ 6 
ಬಿಡುಗಡೆಯಾಗಿರುವ ಶಕ್ತಿಮಾನ್‌ ತಳಿಗಳೆ ಜನ್ಮಾದಾತೈಗಳು 


ಸಿ. ಎಸ್‌. ಎಚ್‌-1 ಎಮ್‌.ಎಸ್‌.ಸಿಕೆ. 60ಎ ಐ. ಎಸ್‌-84 





; ಸಿ. ಎಸ್‌. ಎಚ್‌.2  ಎಮ್‌.ಎಸ್‌.ಿಕೆ. 60ಎ ಐ. ಎಸ್‌-3691 

3 ಸು ಎಸ್‌.ಎಚ್‌-3 ಎಮ್‌.ಎಸ್‌. 2219ಎ ಐ. ಎಸ್‌-3691 

4 ಸು ಎಸ್‌. ಎಚ್‌-4 ' ಎಮ್‌.ಎಸ್‌. 1036ಎ ಐ. ಎಸ್‌-413 
ಐ. ಎಸ್‌-3934 . 

5 ಎಸ್‌,ಎಚ್‌-5 ಎಮ್‌.ಎಸ್‌. 2077 ಸಿ. ಎಸ್‌-3541 

6 ಎಸ್‌. ಎಚ್‌-6 ಎಮ್‌.ಎಸ್‌.1038 ಎ ಸಿ. ಎಸ್‌-354 

7 ಓಎಸ್‌.ಎಚ್‌.7. ಎಮ್‌. ಎಸ್‌.36ಎ 168 /148 

ಸಿ. ಎಸ್‌. ಎಚ್‌-8 ಎಮ್‌, ಎಸ್‌.36 ಎ ಪಿ.ಡಿ. 3-1-11 


ಸಿ. ಎಸ್‌. ಎಚ್‌-9 ಎಮ್‌. 31-1-2 ಎಲ್‌.ಎಸ್‌.ಆರ್‌-1 





ಈ ತಳಿಗಳಲ್ಲಿರುವ ಮುಖ್ಯವಾದ ಕುಂದುಗಳೆಂದರೆ ಇವು ಕೆಲವು ಕೀಟ 
ಹಾ. ರೋಗಗಳಿಗೆ ಸ್ಥಳೀಯ ತಳಿಗಳಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ತುತ್ತಾ 
ಗುತ್ತವೆ. ಕಾರಣ ಇವುಗಳನ್ನು ಯಶಸ್ವಿಯಾಗಿ ಬೆಳೆಯಲು ಸಮಯಕ್ಕನುಸರಿಸಿ 
ಬಿತ್ತಿ, ಕಟ್ಟುನಿಟ್ಟಾದ ಸಸ್ಯಸಂರಕ್ಷಣಾಕ್ರಮಗಳನ್ನು ಅನುಸರಿಸುವುದು ಅವಶ್ಯಕ. 


29 ಸುಧಾರಿತ ಹಾಗೂ ಶಕ್ತಿಮಾನ್‌ ತಳಿಗಳು 


ಸಾಮಾನ್ಯವಾಗಿ ಈ ತಳಿಗಳ ಕಾಳು ಸ್ಥಳೀಯ ತಳಿಗಳ ಕಾಳಿಗಿಂತ ಕಡಮೆ ಗುಣ 
ಮಟ್ಟದ್ದುವಾಗಿರುತ್ತವೆ. ಈ ಕುಂದುಕೊರತೆಗಳನ್ನು ನಿವಾರಿಸಲು ಹೆಚ್ಚಿನ ಸಂಶೋ 
ಧನೆಯು ಮುಂದುವರಿದಿದೆ. 


ಆಧಿಕ ಇಳುವರಿ ತಳಿಗಳು 


ಈ ತಳಿಗಳನ್ನು ಅಭಿವೃದ್ಧಿ ಪಡಿಸುವಲ್ಲಿ ಬೆಳೆಯ ಕೆಲವು ಅಧಿಕ ಇಳುವರಿ 
ಪೂರಕವಾದ ಗುಣಗಳುಳ್ಳ ಪ್ರಕಾರಗಳನ್ನು ಆರಿಸಿ ಅಥವಾ ಸಂಕರಣದಿಂದ ಅಭಿವೃದ್ಧಿ 
ಪಡಿಸುತ್ತಾರೆ. ಉದಾ:- ಗಿಡ್ಡನಿಲವು, ಎದ್ದುನಿಲ್ಲುವ ಎಲೆಗಳು, ಆಳವಾದ ಬೇರುಗಳು, 
ಅಲ್ಲಾವಧಿಯಲ್ಲಿ ಮಾಗುವಿಕೆ ಇತ್ಯಾದಿ. 


ಇಂತಹ ತಳಿಗಳು ಶಕ್ತಿಮಾನ್‌ ತಳಿಗಳಿಗಿಂತಲೂ ಸ್ವಲ್ಪ ಪ್ರಮಾಣದಲ್ಲಿ ಕಡಮೆ 
ಇಳುವರಿ ಕೊಟ್ಟರೂ ಪ್ರತಿಸಾರಿ ಬಿತ್ತುವಾಗ ಹೊಸ ಸಂಕರಣ ಬಿತ್ತನೆಯನ್ನೇ 
ಕೊಳ್ಳುವ ಅವಶ್ಯಕತೆ ಇಲ್ಲದ್ದರಿಂದ ಹೆಚ್ಚು ಉಪಯುಕ್ತವೆನಿಸಿದೆ. ಆದರೂ ಈ 
ತಳಿಗಳ ಇಳುವರಿಯು ಗರಿಷ್ಠ ಮಟ್ಟದಲ್ಲಿ ಸಂಕರಣ ತಳಿಗಳ ಸರಿಸಮವಾಗಲಾರದು. 
ಈವರೆಗೂ ಇಂತಹ ಎಂಟು ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಕೆಲವು ಮುಖ್ಯವಾದ ಶಕ್ತಿಮಾನ್‌ ಹಾಗೂ ಅಧಿಕ ಇಳುವರಿ ತಳಿಗಳ 
ಗುಣ ವಿಶೇಷಗಳು 


1) ಸಿ. ಎನ್‌. ಎಚ್‌. 1 


ಈ ತಳಿಯನ್ನು ಭಾರತೀಯ ಕೃಷಿಸಂಶೋಧನಾ ಮಂಡಳಿಯವರು 
ಕ್ರಿ.ಶ 1964ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ತಳಿಯನ್ನು ಕರ್ನಾಟಕ ರಾಜ್ಯದಲ್ಲಿ 
ಮಳೆಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ಬೆಳೆಯಬಹುದು ಇದು ಸುಮಾರು ನಾಲ್ಕು: 
ಅಡಿ ಎತ್ತರ ಬೆಳೆಯುತ್ತದೆ. -ಕಾಳು ದೊಡ್ಡದಾಗಿ ತಿಳಿ ಹಳದಿ ವರ್ಣವಿರುತ್ತದೆ. 
ಬೆಳೆಯು. ಸುಮಾರು 100-105 ' ದಿನಗಳಲ್ಲಿ ಮಾಗುತ್ತದೆ. ಈ ತಳಿಯಂ ಮೇ. 
ಜೂನ್‌ ತಿಂಗಳಲ್ಲಿ “ನಿಶ್ಚಿತ ಮಳೆ ಬೀಳುವ ಪ್ರದೇಶದಲ್ಲಿ ಹೆಚ್ಚಾಗಿ ಹರಡಿದೆ. 
ಅಲ್ಲದೆ ಈ ತಳಿಯು ಮಳೆ ಅಭಾವ ಪರಿಸ್ಥಿತಿಯನ್ನಾದರೂ ಸಮಾಧಾನಕರವಾ 
ಎದುರಿಸಬಹಂದೆಂದು ಕಂಡಂಬಂದಿದೆ. ಇದರ ಇಳಂವಢಿಯಣ: ಮಳೆಯ: ಆಶ್ರಯ 
ದಲ್ಲಿ ಹೆಕ್ಟೇರಿಗೆ ಸುಮಾರು 2000 ದಿಂದ 3000 ಕಿಲೋಗ್ರಾಮ್‌ ಮತ್ತು 
ನೀರಾವರಿಯಲ್ಲಿ. 5000 ದಿಂದ 6250 ಕಿಲೋಗ್ರಾಮ್‌ ಮೇವಿನೆ. ಇಳುವರಿಯ 


\ 


- ಹೋಳ -- 30 


ಮಳೆಯ ಆಶ್ರಯದಲ್ಲಿ ಹೆಕ್ಟೇರಿಗೆ 5 ರಿಂದ 7% ಏನ್ನು ಮತ್ತು ನೀರಾವರಿಯಲ್ಲಿ 
10 ರಿಂದ 12, ಟನ್ನು. 


2) ಸಿ.ಎಸ್‌.ಎಚ್‌-2 

ಈ ತಳಿಯು ಸಿ. ಎಸ್‌. ಎಚ್‌-1 ತೆಳಿಗಿಂತಲೂ ಹೆಚ್ಚಿನ ಇಳುವರಿ ಕೊಡುವ 
ಶಕ್ತಿಯನ್ನು ಹೊಂದಿದೆ. ಆದರೆ, ಬೆಳೆಯು ಸುಮಾರು 15 ದಿವಸ ತಡವಾಗಿ 
ಮಾಗುತ್ತದೆ. ಇದರ ನಿಲವು ಸುಮಾರು 5 ಅಡಿಯಿಂದ 6 ಅಡಿ ತೆನೆಯು 
ದೊಡ್ಡದಾಗಿದ್ದು ಕಾಳು ಗಡುತರವಾಗಿ ಬೆಳ್ಳಗೆ ಮತ್ತು ಗಟ್ಟಿಯಾಗಿರುತ್ತದೆ. ಈ 
ತಳಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಬಿಳಿಗಾಂಿ ಹಾಗೂ ಧಾರವಾಡ ಜಿಲ್ಲೆಗಳ 
ಗಡಿನಾಡು ಪ್ರದೇಶಕ್ಕೆ ಕ್ರಿ. ಶ. 1965 ರಲ್ಲಿ ಶಿಫಾರಸು ಮಾಡಲಾಗಿದೆ. 


3) ಸಿ. ಎಸ್‌. ನೆ 5 

ಈ ತಳಿಯ ತೆನೆಗಳು ಮಳೆಯಲ್ಲಿ ಸಿಕ್ಕರೂ ಕಾಳಿನ ಗುಣಮಟ್ಟ ಕೆಡುವುದಿಲ್ಲ 
ಇದರ ನಿಲವು 5 ರಿಂದ 6 ಅಡಿ ಎತ್ತ ರವಿಷ್ಟು ಬೆಳ್ಳೆ ಸುಮಾರು 110 ರಿಂದ 115 
ದನಗಳಲ್ಲಿ ಮಾಗುತ್ತದೆ. ಈ ತಳಿಯು ಎಲ್ಲಶಕ್ತಿಮಾನ್‌ ತಳಿಗಿಂತಲೂ ಶೇಕಡಾ 
6 ರಿಂದ 10 ರವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಕೊಡಬಲ್ಲದು. ಇದನ್ನು 
ಕರ್ನಾಟಕ ರಾಜ್ಯದಲ್ಲಿ ಮಳೆಗಾಲ ಹಾಗೂ ಬೇಸಿಗೆಕಾಲಗಳಲ್ಲಿ ಬೆಳೆಯಲು ಕ್ರಿ. ಶ. 
1973ರಲ್ಲಿ ಶಿಫಾರಸು ಮಾಡಲಾಗಿದೆ. 
8) ಸಿ. ಎಸ್‌. ಎಚ್‌-6 
ಈ ತಳಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದ್ದು ಸ ಹೆಚ್ಚಿನ ಪ್ರಮಾ 
ಣದಲ್ಲಿ ಬೆಳೆದು ಪರೀಕ್ಷಿಸಲಾಗುತ್ತಲಿದೆ. A 

ಈ ತಳಿಯನ್ನು ಮುಂಗಾರಿ ಹಾಗೂ . ಹಿಂಗಾರಿ ಎರಡೂ iii 
ಬೆಳೆಯಬಹುದು. ಕಾಳು ಮಳೆಯಲ್ಲಿ ನೆನೆದರೂ. ಬಣ್ಣ ಕಪ್ಪಾಗುವುದಿಲ್ಲ. 
5) ಸಿ. ಎಸ್‌. ಎಚ್‌--7 
ಈ ತಳಿಯ ನಿಲವುಸುಮಾರಂ. 5. ಅಡಿ ತೆನೆ ಕೆಲಮಟ್ಟಿಗೆ ಗಟ್ಟಿಯಾಗಿರುತ್ತದೆ. 
ಹಿಂಗಾರು ಹಂಗಾವಿಂನಲ್ಲಿ ಬೆಳೆಯಲು ಸೂಕ್ತವಾದ ತಳಿ. ಇದು ಸುಳಿಸೋಣ 'ಹಾಗೂ 
ಕಾಂಡ ಕೊರೆಯಂವ ಹಳ ಮತ್ತು ಭಂಡಾರ ರೋಗವನ್ನು ಕೆಲಮಟ್ಟಿಗೆ ತಡೆಗ 

ಟ್ವಬಲ್ಲದಹ' ' 

6) ಸಿ. ಎಸ್‌. ಎಚ್‌-8 
ಇದು ಸುಮಾರು : 4 ಅಡಿ ಎತ್ತರವಾಗಿ ಬೆಳೆಯಂತ್ತದೆ. ಹಿಂಗಾರಿ 
ಹಂಗಾವಿನಲ್ಲಿ ಬೆಳೆಯಲು ಯೋಗ್ಯವಾದ ತಳಿ. ಕಾಳು ಬೆಳ್ಳ 


\ 


31: ಸುಧಾರಿತ ಹಾಗೂ ಶಕ್ತಿಮಾನ್‌ ತಳಿಗಳು 


ಗಿದ್ದು ಈ ತಳಿಯು ಮಳೆಯ ಅಭಾವವನ್ನು ತಡಕೊಳ್ಳಬಲ್ಲ ಶಕ್ತಿ ಪಡೆದಿದೆ, 
ಭಂಡಾರ ಹಾಗೂ ಕೇದಗೆ ರೋಗ ಹೆಚ್ಚಿನ ಪ್ರಮಾಣಧಲ್ಲಿ ತಗಲುವಸಾಧ್ಯತೆ ಇದೆ, 


7) ಆರ್‌. ಎಸ್‌. ಎಸ್‌.1 

ಈ ತಳಿಯಂ 5 ರಿಂದ 7 ಅಡಿ ಎತ್ತರ ಬೆಳೆಯಂತ್ತದೆ. ತೆನೆ ಸಾಧಾರಣ 
ಗಟ್ಟಿಯಾಗಿದ್ದು, ಕಾಳು ಬೆಳ್ಳಗೆ ದೊಡ್ಡದಾಗಿರುತ್ತದೆ. ಈ ತಳಿಯನ್ನು 
ಹಿಂಗಾರಿ ಹಂಗಾಮದಲ್ಲಿ ಮಾಲ್ಕಂಡಿ ಬೆಳೆಯುವ ಪ್ರದೇಶ ದಲ್ಲಿ ಬೆಳೆಯಬಹುದು- 


8) ಸಿ. ಎಸ್‌ ವಿ. ತಳಿಗಳು 
ಇವು ಸಂಕರಣ ತಳಿ ಅಲ್ಲ. ಆದ್ದರಿಂದ ಬೀಜವನ್ನು ಪುನಃ ಬಿತ್ತನೆಗಾಗಿ ಬಳಸಬಹುದು 
ಅಧಿಕ ಇಳುವರಿ ತಳಿಗಳಲ್ಲಿ ಸಿ.ಎಸ್‌.ವಿ-2 (ಸ್ವರ್ಣ) ಕ್ರಿ.ಶ. 1968ರಲ್ಲಿ ಇದೇ ಮೊದ 
ಲನೆಯದಾಗಿ ಬಿಡುಗಡೆಯಾಯಿತು ಇದರ ನಂತರ ಕ್ರಿ.ಶ 1974ರಲ್ಲಿ ಇನ್ನೂ ಆರು 
ತಳಿಗಳು ಬಿಡುಗಡೆಯಾಗಿವೆ. ಈ ತಳಿಗಳ ಬಿಡುಗಡೆಯ ಮುಖ್ಯ ಉದ್ದೇಶವೆಂದರೆ ಶಕ್ತಿ 
ಮಾನ್‌ ತಳಿಯ ಬೀಜೋತ್ಪಾದನೆಗೆ ತಕ್ಕೊಳ್ಳಬೇಕಾದ ತೊಂದರೆಗಳಿಲ್ಲದೆ ಅತಿ ಕಡಮೆ 
ಸಮಯದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಈ ತಳಿಯ ಪೈರನ್ನು ಬೆಳೆಯಬಹುದು, 
ಮತ್ತು ಬಿತ್ತನೆ ಬೀಜದ ಬೆಳೆ ಕೂಡ ಬಹಳ ಕಡಮೆ ಇರುತ್ತದೆ, ಶ್ರೀಗಂಗಾ 
ಪ್ರಸಾದ ರಾವು (1975) ಇವರ ಪ್ರಕಾರ ಈ ತಳಿಗಳು 302 (ಸಿ.ಎಸ್‌.ವಿ-2) 
370 (ಸಿ.ಎಸ್‌.ವಿ-3), ಸಿ. ಎಸ್‌ 3541 (ಸಿ. ಎಸ್‌. ವಿ-4), 148 (ಸಿ.ಎಸ್‌. 
-5), 604 (ಸಿ, ಎಸ್‌. ವಿ-6) ಮತ್ತು ಆರ್‌ 16 ಈ ತಳಿಗಳು ಸ್ಥಳೀಯ 
ಳಿಗಳಿಗಿಂತಲೂ ಅತಿ ಹೆಚ್ಚಿನ ಇಳುವರಿ ಹಾಗೂ ಸಿ. ಎಸ್‌. ಎಚ್‌-1 ತಳಿಯಷ್ಟೆ 
ಹೆಚ್ಚು ಕಡಮೆ ಪ್ರಮಾಣದಲ್ಲಿ ಕಾಳಿನ ಇಳುವರಿಯನ್ನು ಕೊಡುತ್ತವೆ. ಸಿ.ಎಸ್‌. ವಿ-5 
ಹಗೂ ಸಿ.ಎಸ್‌.ಸಿ-4 ತಂಗಳು ಬುರುಸು ಆಥವಾ ಕೇದಿಗೆ ರೋಗವನ್ನು ತಡೆದುಕೊಳ್ಳ 
ಬಲ್ಲ ಶಕ್ತಿಯನ್ನು ಹೊಂದಿದೆ. ತಳಿಯು ಎಲೆ ಚುಕ್ಕೆ ರೋಗ ಹಾಗೂ ಬಿಳೇಕಸ 
ವನ್ನು ತಡಕೊಳ್ಳಬಲ್ಲ ಶಕ್ತಿಯನ್ನು ಹೊಂದಿದೆ. 

ಈ ತಳಿಗಳಲ್ಲಿ ಸಿ.ಎಸ್‌.ವಿ-3. ಸಿ.ಎಸ್‌.ವಿ-4 ಹಾಗೂ ಸಿ.ಎಸ್‌.ವಿ-5 ತಳಿಗಳನ್ನು 
ಮುಂಗಾರು ಹಂಗಾಮದಲ್ಲಿ ಮಳೆಯ ಆಶ್ರಯದಲ್ಲಿ ಬೆಳೆಯಲು ಕರ್ನಾಟಕ ರಾಜ್ಯ 
ದಲ್ಲಿ 'ಶಿಫಾರಸು ಮಾಡಲಾಗಿದೆ. ಸಿ.ಎಸ್‌.ವಿ-1 ಹಾಗೂ ಸಿ.ಎಸ್‌.ವಿ-5 ತಳಿಗಳನ್ನು 
ಬೇಸಿಗೆ ಯಲ್ಲಿ ನೀರಾವರಿಯ ಅಶ್ರಯದಲ್ಲಿಯೂ ಬೆಳೆಯಬಹುದು. ಹಿಂಗಾರು ಹಂಗಾ 
ಮಿಗೆ ಸಿ.ಎಸ್‌.ವಿ-7 ತಳಿಯನ್ನು ಶಿಪಾರಸು ಮಾಡಲಾಗಿತ್ತು. ಆದರೆ ಇದು ಹೆಚ್ಚಿನ 


ಪ್ರಮಾಣದಲ್ಲಿ ಚಾರ್ಕೋಲ್‌ ರಾಟ್‌ ಎಂಬ ರೋಗಕ್ಕೆ ತುತ್ತಾಗುತ್ತದೆಂದು ಕಂಡು 
ಬಂದಿದೆ. 


ಅಧ್ಯಾಯ 5 
ಜೋಳದ ಗುಣವಿಶೇಷಗಳು ಮತ್ತು ಉಪಯೋಗಗಳು 


ಜೋಳವು ಅಭಿವೃದ್ಧಿ ಹೊಂದುತ್ತಿರುವ ಭಾರತ, ಆಪ್ರಿಕಾ ಖಂಡಗಳ ಜನ 
ಸಾಮಾನ್ಯರ ಮುಖ್ಯ ಆಹಾರವಾಗಿದೆ. ಈ ಪ್ರದೇಶಗಳಲ್ಲಿ ಇದು ಜನಗಳಿಗೆ ಸಸಾರ 
ಜನಕದ ಮೂಲವು ಕೂಡ ಕಡಮೆ ಇದೆ. ಪ್ರಪಂಚದ ಹಲವಾರು ಪ್ರದೇಶಗಳಲ್ಲಿ 
ಜೋಳದ ಉಪಯುಕ್ತತೆಗೆ ಅನುಸರಿಸಿ. ತಳಿಗಳನ್ನು ಅಭಿವೃದ್ಧಿ ಪಡಿಸಿ, ಬೆಳೆಯಲಾಗು 
ತ್ತದೆ. ಕಾಳಿಗಾಗಿ ಬೆಳೆಯುವ ಜೋಳದಲ್ಲಿ ಕಾಳಿನಬಣ್ಣ, ಆಕಾರ, ರಾಸಾಯನಿಕ 
ಘಟನೆಗಳಲ್ಲಿ ವ್ಯತ್ಯಾಸವಿರುತ್ತದೆ. ಮೇವಿಗಾಗಿ ಚೆಳೆಯುವ ಜೋಳಗಳಲ್ಲಿ ಸಿಹಿ ಮತ್ತು 
ರಸ ಅಂಶಗಳಲ್ಲಿಯೂ ವ್ಯತ್ಯಾಸವಿರಬಹಂದು. 


1) ಜೋಳೆದಲ್ಲಿಯೆ ಪೋಷಕಾಂಶ: ಜೋಳದಲ್ಲಿಯ ಹಿಷ್ಟಶರ್ಕರ 
ಪೋಷಕಾಂಶವು ಮುಖ್ಯವಾಗಿ ಸಕ್ಕರೆ ಹಾಗೂ ಪಿಷ್ಟ ರೂಪಗಳಲ್ಲಿ ಸಂಗ್ರಹಿತವಾಗಿ 
ರುತ್ತದೆ. ಮೇವಿಗಾಗಿ ಬೆಳೆಯುವ ರುಚಿಕರವಾದ ಜೋಳದ ಒಣ ಕಾಂಡದಲ್ಲಿ ಸಕ್ಕರೆ 
ಪ್ರಮಾಣವು ಶೇಕಡಾ 21 ರಷ್ಟಿದ್ದರೆ, ಕಾಳಿಗಾಗಿ ಬೆಳೆಯುವ ಜೋಳದ ಕಾಂಡದಲ್ಲಿ 
ಸಕ್ಕರೆ ಪ್ರಮಾಣವು ಕೇವಲ ಶೇಕಡಾ 5 ರಿಂದ 6 ರಷ್ಟಿರಬಹುದು. ಪಿಷ್ಟಮಯ 
ಪದಾರ್ಥವು ಜೋಳದ ಕಾಂಡ, ಎಲೆ ಹಾಗೂ ಕಾಳಿನಲ್ಲಿರುತ್ತದೆ. ಜೋಳದ ಕಾಳು 
ಬಲಿತಂತೆ ಕಾಂಡ ಎಲೆಗಳಲ್ಲಿನ ಪಿಷ್ಟಪದಾರ್ಥ ಕಡಮೆಯಾಗಿ ಕಾಳಿನಲ್ಲಿ ಸಂಗ್ರಹ 
ವಾಗುತ್ತದೆ. 


2) ಸಸಾರಜನಕ: ಇತರ ತೃಣಧಾನ್ಯಗಳಂತೆ ಜೋಳದಲ್ಲಿ ಕೂಡ ಸಸಾರ 
ಜನಕದ ಪ್ರಮಾಣ ಕಡಮೆ ಇರುತ್ತದೆ. ಕೆಲವು ಅತ್ಯವಶ್ಯಕವಾಗಿ ಬೇಕಾದ ಪ್ರೊಟೀ 
ನದಲ್ಲಿಯ ಅಮೈನೋ ಆಸಿಡ್‌ ಪ್ರಮಾಣವು ಕಡಮೆ ಇರುತ್ತದೆ. ಮುಖ್ಯವಾಗಿ 
ಲೈಸೀನೊ ಅಮೈನೊ ಆಸಿಡ್ಡಿನ ಪ್ರಮಾಣ ಕಡಮೆ ಇರುತ್ತದೆ. ಜೋಳದ ಕಾಳಿ 
ನಲ್ಲಿಯ ಸಸಾರಜನಕ ಹಾಗೂ ಲೈಸಿನ್‌ ಪ್ರಮಾಣವನ್ನು ವೃದ್ಧಿಗೊಳಿಸಲು ಪ್ರಯ 


33 ಜೋಳದ ಗುಣ ವಿಶೇಷಗಳು ಮತ್ತು ಉಪಯೋಗಗಳು 


ತ್ನಗಳು ನಡೆದಿವೆ. ಶೇಕಡಾ 24 ತಳಿಗಳಲ್ಲಿ ಶೇಕಡಾ 2.2 ಕಿತ ಹೆಚ್ಚು ಲೈಸೀನ್‌ 
ಇರುವದಾಗಿ ತಿಳಿದುಬಂದಿದೆ. ಈ ತಳಿಗಳ ಸಹಾಯದಿಂದ ಹೆಚ್ಚು ಪುಷ್ಟಿಕರವಾದ 
ಜೋಳದ ಹೋಸ ತಳಿಗಳನ್ನು ವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ. 


3) ಜೀವಸತ್ವಗಳು: ಜೋಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್‌ 
ಗಳಿರುತ್ತವೆ. ಸಾಮಾನ್ಯವಾಗಿ ಜೋಳದಲ್ಲಿ ಮುಸುಕಿನ ಜೋಳದಲ್ಲಿ! ರುವಷ್ಟು 
ರಿಬೋಫ್ಲೇವಿನ್‌ Wi ಪಿರೆಡಾಕ್ಸಿನ್‌ ವಟಮಿನ್ನುಗಳು ಇರುತ್ತವೆ. ಪೆಂಟೋಧಿ 
ನಿಕ್‌ ಆಸಿಡ್‌, ನಿಕೇಟೆನಿಕ್‌ ಆಸಿಡ್‌ ಮತ್ತು ಬಯೋಟಿನ್‌ ಮುಸಂಕಿನ ಜೋಳದ 
ಲ್ಲಿನಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಜೋಳದಲ್ಲಿಯ , ವಿಟಮಿನ್‌ಗ 
ಳನ್ನು ಅಕ್ಕಿ ಹಾಗೂ ಗೋದಿಗಳ ಕೂಡ ಹೋಲಿಸಿ ನೋಡಿದರೆ ಥೈಮೀನ್‌ ಹಾಗೂ 
ನಿಯೋಸೀನ್‌ಗಳು ಅಷ್ಟೇ ಪ್ರಮಾಣದಲ್ಲಿ ಹಾಗೂ ರಿಬೋಪ್ಲೇವಿನ್‌ ತೀರ ಕಡಮೆ 
ಮಾಣದಲ್ಲಿದ್ದುದು ಕಂಡುಬರುತ್ತದೆ. 


4) ಖನಿಜ ಪದಾರ್ಥಗಳು: ಜೋಳದ ಕಾಳಿನಲ್ಲಿ ಮುಖ್ಯವಾಗಿ ರಂಜಕ 

ಮೆಗ್ನೀಸಿಯಮ್‌ ಪೊಟ್ಯಾಸಿಯಮ್‌ ಹಾಗೂ ಸೋಡಿಯಂ ಕಡಮೆ ಪ್ರಮಾಣದಲ್ಲಿ 

ಇರುತ್ತವೆ. ಈ ಖನಿಜಗಳ ಪ್ರಮಾಣವು ಭೂಮಿ, ಹವಾಮಾನ. ತಳಿ, ಮಳೆ ಹಾಗೂ 
ರಾಸಾಯನಿಕ ಗೊಬ್ಬರದ ಉಪಯೋಗದ ಮೇಲೆ ಹೆಚ್ಚು ಕಡಮೆಯಾಗುತ್ತದೆ. 


ಆಹಾರದಲ್ಲಿ ಜೋಳೆಡ ಬಳಕೆ: ಜೋಳದ ಕಾಳನ್ನು ಪರದೇಶಗಳಲ್ಲಿ 
ಸಾಕುಪ್ರಾಣಿಗಳ ಆಹಾರಕ್ಕೆಂದು ಬಳಸಲಾಗುತ್ತಿದೆ. ಅಭಿವೃದ್ಧಿ ಹೊಂದುತ್ತಿರುವ 
ಏಶಿಯಾ ಹಾಗೂ ಆಫ್ರಿಕಾ ಖಂಡಗಳಲ್ಲಿ ಜೋಳವು ಮಾನವನ ಮುಖ್ಯವಾದ 
ಆಹಾರವಾಗಿದೆ. ಜೋಳದ ಕಾಳುಗಳನ್ನು ಹಿಟ್ಟುಮಾಡಿ ಮುದ್ದೆ ಅಥವಾ 
ರೊಟ್ಟಿಯ ರೂಪದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುತ್ತಾರೆ. ಇದ 
ಲ್ಲದೆ ಜೋಳವನ್ನು ಹುರಿದು ಅರಳು ಮಾಡಿಯೂ ತಿನ್ನುತ್ತಾರೆ. ಇದರ ಹಿಟ್ಟನ್ನು 
ಬೇರೆ ದ್ವಿದಳ ಧಾನ್ಯಗಳ ಜೊತೆಗೆ ಬೆರೆಯಿಸಿ ವಿವಿಧ ತಿನಿಸುಗಳನ್ನು ಮಾಡಿ ಉಪ 
ಯೋಗಿಸಲಾಗುತ್ತದೆ. ಜೋಳದ ಕಾಳುಗಳನ್ನು ನುಚ್ಚುಮಾಡಿ ಬೇಯಿಸಿ ಅನ್ನಕ್ಕೆ 
“ ಬದಲಾಗಿಯೂ ಅಥವಾ ಅಂಬಲಿಯಾಗಿಯೂ ' ಬಳಸಲಾಗುತ್ತದೆ. ಇದಲ್ಲದೆ 
ಜೋಳದ ಕಾಳನ್ನು ಇನ್ನೂ ಹಸಿ ಇರುವಾಗ ತೆನೆಗಳನ್ನು ಸುಟ್ಟು ಬೆಳಸಿಯ 
ರೂಪದಲ್ಲಿ ತಿನ್ನವ ರೂಢಿಯೂ ಇದೆ. ಜೋಳದ ಹಿಟ್ಟಿನಿಂದ ಮಾಡಿದ ಹಿಡಿ 
ಮುದ್ದೆಗಳನ್ನು ಉಗಿಯಲ್ಲಿ ಬೇಯಿಸಿ ಕಡುಬುಗಳಾಗಿ ಮಾಡಿ ತಿನ್ನುತ್ತಾರೆ. ವಿಶಿಷ್ಟ 
ತಿನಿಸುಗಳಾಗಿಯೇ ಉಪಯೋಗವಾಗುವಂಥ ಕೆಲವು ಸ್ಥಳೀಯ ತಳಿಗಳೂ ಇರುತ್ತವೆ, 


ಅಧ್ಯಾಯ 6 
ಬೇಸಾಯ 


1. ಬೆಳೆ ಪೆದ್ಧೆತಿಗಳು: ಕರ್ನಾಟಕ ರಾಜ್ಯದಲ್ಲಿ ಆಗ್ನೇಯ ಜಿಲ್ಲೆಗಳ 
ಕೆಲವು ಪ್ರದೇಶಗಳಲ್ಲಿ ಜೋಳವನ್ನು ವಂಂಗಾರಿ ಮಳೆ ಪ್ರಾರಂಭವಾದ ಕೂಡಲೆ 
ಏಪ್ರೀಲ್‌ ತಿಂಗಳಲ್ಲಿ ಬಿತ್ತಿ ಆಗಷ್ಟ್‌ ತಿಂಗಳಲ್ಲಿ ಕಟಾವು ಮಾಡುತ್ತಾರೆ. ಈ ಪ್ರದೇಶ 
ದಲ್ಲಿ ಸಾಮಾನ್ಯವಾಗಿ ಎರಡು ಬೆಳೆ ತೆಗೆದುಕೊಳ್ಳುವ ವಾಡಿಕೆ ಇದೆ. ಮತ್ತೆ ಕೆಲವು 
ಪ್ರದೇಶಗಳಲ್ಲಿ ಜೂನ್‌-ಜುಲೈ ತಿಂಗಳಲ್ಲಿ ಬಿತ್ತಿ ಅಕ್ಟೋಬರ್‌-ನವಂಬರ್‌ ತಿಂಗಳಲ್ಲಿ 
ಕಟಾವು ಮಾಡುತ್ತಾರೆ. ಈ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಿಶ್ರ ಬೆಳೆಯ 
ಪದ್ಮತಿಗಳಂ ರೂಢಿಯಲ್ಲಿವೆ. ಅಲ್ಲದೆ ನೀರು ಸಾಕಷ್ಟು ಹಿಡಿದಿಟ್ಟುಕೊಳ್ಳುವ ಆಳವಾದ 
ಭೂವಿಂಯಲ್ಲಿ ಜೋಳವನ್ನು ಕಟಾವು ಮಾಡಿ ಸಾಧ್ಯವಾದಾಗ ಎರಡನೇ ಬೆಳೆಯನ್ನು 
ತೆಗೆದಂಕೊಳ್ಳುತ್ತಾರೆ. ಹೆಚ್ಚಾಗಿ ಅಲ್ಲಮಳೆ ಬೀಳುವ ಆಳವಾದ ಎರೆಮಣ್ಣಿನ ಪ್ರದೇಶ 
ದಲ್ಲಿ. ಸಪ್ಪಂಬರ್‌-ಅಕ್ಟೋಬರ್‌ ತಿಂಗಳಲ್ಲಿ ಬಿತ್ತಿ ಫೆಬ್ರವರಿ-ಮಾರ್ಚ್‌ ತಿಂಗಳಲ್ಲಿ 
ಕಟಾವು ಮಾಡುತ್ತಾರೆ. ಈ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಜೋಳವು ವರ್ಷದಲ್ಲಿ 
ಒಂದೇ ಬೆಳೆಯಾಗಿರುತ್ತದೆ. ಈ ಪ್ರದೇಶದಲ್ಲಿ ಜೋಳದಲ್ಲಿ ಕಂಸುಬೆ, ಕಡಲೆ, ಧನಿಯಾ 
(ಕೊತ್ತಂಬರಿ), ಹಂರುಳಿ ಮುಂತಾದ ಮಿಶ್ರಬೆಳೆಗಳನ್ನು ಬಿತ್ತುತ್ತಾರೆ. ಇದಲ್ಲದೆ 
ನೀರಾವರಿ ಸೌಕರ್ಯ ಇರಂವಲ್ಲಿ ಜೋಳವನ್ನು ಈ ಮೂರು ಕಾಲದಲ್ಲಿ ಮಾತ್ರವಲ್ಲದೆ 
ಜನೆವರಿ ಮಧ್ಯದಿಂದ ಫೆಬ್ರವರಿ, ಮಾರ್ಚಿ ತಿಂಗಳಲ್ಲಿ ಬಿತ್ತಿ ಏಪ್ರೀಲ್‌-ಜೂನ್‌ ತಿಂಗಳಲ್ಲಿ 
ಕಟಾವು ಮಾಡುತ್ತಾರೆ. 


`2. ಮಿಶ್ರಬೆಳೆ ಹಾಗೂ ಪರಿವರ್ತನೆ (ಕಾಲುಗೈೆ) : ಏಪ್ಪಲ್‌ ತಿಂಗಳಲ್ಲಿ 
ಬಿತ್ತಿದ ಜೋಳದ ಬೆಳೆಯನಂತರ ಹಗುರಾದ ಕೆಂಪು ವಣ್ಣಿರಂವ ಭೂಮಿಯಲ್ಲಿ ಹುರಳಿ 
ಅಥವಾ ಹುಚ್ಚಿಳ್ಳು ಅಥವಾ ಕಡವೆಂ ಅವಧಿಯಲ್ಲಿ ಮಾಗಂವ ರಾಗಿಯನ್ನು ಬೆಳೆ 
ಯಂತ್ತಾರೆ. ಕಪ್ಪು ಎರೆ ಭೂವಿಂಯಲ್ಲಿ ಹತ್ತಿ ಅಥವಾ ಧನಿಯಾ (ಕೊತ್ತಂಬರಿ)ವನ್ನು 
ಎರಡನೇ ಬೆಳೆಯಾಗಿ ತೆಗೆದುಕೊಳ್ಳುತ್ತಾರೆ. ಜೂನ್‌ ತಿಂಗಳಲ್ಲಿ ಬಿತ್ತಿದ ಜೋಳದ 


35 ಬೇಸಾಯ 


ಬೆಳೆಯಲ್ಲಿ ಸಾಮಾನ್ಯವಾಗಿ ತೊಗರಿ ಬೇಳೆಯನ್ನು ಅಕ್ಕಡಿಯಾಗಿ ಮತ್ತು ಹೆಸರು, 
ಮಡಿಕೆ, ಅಲಸಂದಿಗಳನ್ನು ಮಿಶ್ರ ಪೈರುಗಳಾಗಿ ಬೆಳೆಯುತ್ತಾರೆ. ಇತ್ತೀಚೆಗೆ ಬಿಡುಗಡೆ 
ಮಾಡಲಾದ ಶಕ್ತಿಮಾನ್‌ ಜೋಳದ ಬೆಳೆ ತೆಗೆದುಕೊಂಡ ಬಳಿಕ ಎರಡನೆಯ ಬೆಳೆಯಾಗಿ 
ಕಡಲೆ, ಕುಸುಬಿ ಅಥವಾ ಧನಿಯಾ (ಕೊತ್ತಂಬರಿ) ಬೆಳೆಯಬಹುದು. ಅಲ್ಲದೆ ಶಕ್ತಿ 
ಮಾನ್‌ ಜೋಳದ ಬೆಳೆಗಳಲ್ಲಿ ಕಟಾವು ಮಾಡಂವ ಕೆಲದಿನ ಮೊದಲೇ ಹುರಳಿಯನ್ನು 
ಬಿತ್ತುತ್ತಾರೆ. ಜೋಳ ಕಟಾವು ಆದಬಳಿಕ ಹುರಳಿಯು ಭೂಮಿಯನ್ನು ಆವರಿಸುತ್ತದೆ. 


ಕೆಂಪು ಮಣ್ಣಿನಲ್ಲಿರುವ ಜಮೀನದಲ್ಲಿ ಜೋಳ, ರಾಗಿ, ಶೆಂಗಾಗಳ ಬೆಳೆ ಪರಿವರ್ತನೆ 
ಅನುಸರಿಸುತ್ತಾರೆ. ಮಸಾರಿ ಮಣ್ಣಿರುವ ಪ್ರದೇಶದಲ್ಲಿ ಜೋಳ, ಸಜ್ಜೆ, ಶೆಂಗಾಗಳ 
ಪರಿವರ್ತನೆ ಮಾಡುತ್ತಾರೆ. ಕಪ್ಪು ಎರೆ ಮಣ್ಣಿನಲ್ಲಿ ಬೆಳೆಯುವ ಜೋಳವನ್ನು ಹತ್ತಿ 
ಮತ್ತು ನವಣೆ ಮಿಶ್ರಬೆಳೆ, ಗೋದಿಗಳ ಕೂಡ 2 ಅಥವಾ 3 ವರ್ಷಗಳ ಬೆಳೆ ಪರಿ 
ವರ್ತನೆಯಾಗಿ ಬೆಳೆಯುತ್ತಾರೆ. ನಿಶ್ಚಿತ ಮಳೆ ಬೀಳುವ ಪ್ರದೇಶದಲ್ಲಿ ಮೊದಲ ಬೆಳೆ 
ಯಾಗಿ ಶೇಂಗಾ ಅಥವಾ ಹೆಸರು ಇಲ್ಲವೆ ಅಲಸಂದೆ ಬೆಳೆ ತೆಗೆದುಕೊಂಡು ಎರಡನೆಯ 
ಪೈರಾಗಿ ಜೋಳವನ್ನು ಬೆಳೆಯುತ್ತಾರೆ. ಕೆಲವು ಪ್ರದೇಶದಲ್ಲಿ ಮಧ್ಯಮ ಎರೆ ಭೂಮಿ 
ಯಲ್ಲಿ ಜೋಳ, ಶೇಂಗಾ ಹತ್ತಿ ಬೆಳೆಗಳನ್ನು ಮೂರಂ ವರ್ಷಗಳ ಬೆಳೆ ಪರಿವರ್ತನೆ 
(ಕಾಲುಗೈ)ಗೈದು ,ಬೆಳೆಯುತ್ತಾರೆ. ನೀರಿನ ಆಶ್ರಯದಲ್ಲಿ ಜೋಳ, ಶೇಂಗಾ, 
ಮೆಣಸಿನಕಾಯಿ, ಕಬ್ಬು, ಭತ್ತ, ತಂಬಾಕು ಬೆಳೆಗಳ ಸೂಕ್ತ ಕಾಲುಗೈ ಅನುಸರಿಸುತ್ತಾರೆ. 
ಇತ್ತೀಚೆಗೆ ಕಡವೆ ಅವಧಿಯಲ್ಲಿ ಮಾಗುವ ಶಕ್ತಿಮಾನ್‌ ತಳಿಗಳು ಬಿಡುಗಡೆಯಾದಾಗಿ 
ನಿಂದ ಜೋಳವನ್ನು ಜನೆವರಿ ಮಧ್ಯಮದಿಂದ ಜೂನ್‌ ತಿಂಗಳ ಕೊನೆವನಿಗಿ ಬಿತ್ತಿ ಅಶಿ 
ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗಿವೆ. ಹಲವಾರು ಸನ್ನಿವೇಶಗಳಲ್ಲಿ ಬೇಸಿಗೆಯ 
ಲ್ಲಿಯೂ ಜೋಳದ ಬೆಳೆಯನ್ನು ಲಾಭದಾಯಕವಾಗಿ ಬೆಳೆಯಲು ಸಾಧ್ಯವಾಗಿದೆ. 
ನಿಶ್ಚಿತ ಮಳೆ ಬೀಳುವ ಗಡಿನಾಡು ಪ್ರದೇಶದಲ್ಲಿ ಜೋಳ ಹಾಗೂ ನೆಲಗಡಲೆಯ 
ಮಿಶ್ರ ಬೆಳೆಯು ಲಾಭದಾಯಕವೆಂದು ಕಂಡುಬಂದಿದೆ. 


3. ಜೀಸಾಯ ಕ್ರಮ 


(1) ಭೂಮಿ ಹಡಗೊಳಿಸುವಿಕೆ : ಸಾಮಾನ್ಯವಾಗಿ ಜೋಳ ಬೆಳೆಯುವ ಭೂಮಿ 
ಯನ್ನು ಮಳೆ ಪ್ರಾರಂಭವಾದ ಕೂಡಲೇ ಒಂದು ಸಲ ಹಗುರಾದ ಕಬ್ಬಿಣದ ನೇಗಿಲಿ 
ನಿಂದ: ಅಥವಾ ಒಂದೆರಡು ಸಾರೆ ಮರದ ನೇಗಿಲಿನಿಂದ ಉಳುಮೆ ಮಾಡಿ 
ಎರಡು ಮೂರು ಸಲ ಹರಗಿ ಕಸಕಡ್ಡಿಗಳನ್ನು ಆರಿಸಿ, ಬಿತ್ತಲು ಸಿದ್ಧಪಡಿಸುತ್ತಾರೆ. 
ಭೂಮಿಯಲ್ಲಿ ಕರಿಕೆ ಮುಂತಾದ ಆಳ ಬೇರಿನ ಕಳೆ ಕಸಗಳಿದ್ದರೆ ಹಿಂದಿನ ವರ್ಷದ 
ಬೆಳೆ ಕೊಯ್ತಾದ ಕೂಡಲೆ ಆಳವಾಗಿ ಉಳುವ ಕಬ್ಬಿಣದ ನೇಗಿಲಿನಿಂದ ಉಳುಮೆ 


ಜೋಳ 36 


ಮೂಡಿ 2-3 ಸಲ ಹರಗುತ್ತಾರೆ. ಸೆಪ್ಟಂಬರ್‌-ಅಕ್ಟೋಬರ್‌ ತಿಂಗಳಲ್ಲಿ ಜೋಳ 
ಬಿತ್ತುವ ಪ್ರದೇಶದಲ್ಲಿ, ಜೂನಿನಿಂದ ಸೆಪ್ಟಂಬರ್‌ ತಿಂಗಳವರೆಗೆ 2-3 ಸಲ ಹರಗಿ 
ಕಳೆ ಬೆಳೆಯದಂತೆ ನೋಡಿಕೊಳ್ಳಬೇಕಾಗುತ್ತದೆ. 


ಜೋಳದ ಬೆಳೆಗೆ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು 
ಸಂಶೋಧನೆ ನಡೆದಿದೆ. ಹಿಂಗಾರಿ ಜೋಳ ಬೆಳೆಯುವ ಆಳವಾದ ಎರೆಮಣ್ಣಿನಲ್ಲಿ 
ಸುಮಾರು ಒಂದು ನೂರು ಚದುರು ಮೀಟರು ಪ್ರದೇಶಕ್ಕೆ ಸುತ್ತಲೂ 9 ಅಂಗುಲ 
ಎತ್ತರವಾದ ಸಣ್ಣ ಒಡ್ಡುಗಳನ್ನು ಹಾಕುವುದರಿಂದ ಮಳೆ ನೀರಿನ ಶೇಖರಣೆ ಹೆಚ್ಚಿ 
ಶೇಕಡಾ 7 ರಿಂದ 8 ರಷ್ಟು ಇಳುವರಿ ಹೆಚ್ಚಾಗುವುದೆಂದು ಕಂಡುಬಂದಿದೆ. ಈ 
ಕ್ರಮದಿಂದ ರಾಯಚೂರಂ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಇಳುವರಿ ಹೆಚ್ಚಳವು 
ಶೇಕಡಾ 22 ರಿಂದ 24ರ ವರೆಗೆ ದೊರಕಿದೆ. 


ಬಳ್ಳಾರಿ ಜಿಲ್ಲೆಯ ಹೆಗರಿ ಹಾಗೂ ಬಿಜಾಪುರ ಸಂಶೋಧನಾಕೇಂದ್ರಗಳಲ್ಲಿ 
ನಡೆಸಿದ ಸಂಶೋಧನೆಗಳಿಂದ ಕಪ್ಪು ಎಕೆಭೂಮಿಯಲ್ಲಿ ಎರಡು ವರ್ಷಕ್ಕೊಮ್ಮೆ 5 
ಅಂಗುಲ ಆಳವಾಗಿ ಉಳುವ ನೇಗಿಲನ್ನು ಹೊಡೆಯುವುದರಿಂದ ಶೇಕಡಾ 15 
ರಿಂದ 23 ರಷ್ಟು ಕಾಳಿನ ಇಳುವರಿಯು ಹೆಚ್ಚುವುದೆಂದು ಕಂಡು ಬಂದಿದೆ. ಸುಣ್ಣದ 
ಹರಳು ಹೆಚ್ಚಿರುವ ಕಪ್ಪು ಭೂಮಿಯಲ್ಲಿ ಈ ರೀತಿಯಾಗಿ ಉಳಮೆ ಮಾಡುವುದರಿಂದ 
ಸರಾಸರಿ ಶೇಕಡಾ ಆರರಷ್ಟು ಇಳುವರಿ ಹೆಚ್ಚುವುದೆಂದು ತಿಳಿದು ಬಂದಿದೆ, 
ಸಾಮಾನ್ಯವಾಗಿ ನೇಗಿಲು ಹೊಡೆಯುವುದರಿಂದ ತೀರ ಕಡಮೆ ಮಳೆಯಾದ ವರ್ಷ 
ಗಳಲ್ಲಿ ಆಹಿತಕಾರಕ ಪರಿಣಾಮ ಕಂಡುಬಂದರೂ ಸರಾಸರಿ ಹಾಗೂ ಹೆಚ್ಚು ಮಳೆ 
ಬೀಳುವ ವರ್ಷಗಳಲ್ಲಿ ಹೆಚ್ಚಿನ ಲಾಭ ಕಂಡುಬಂದಿದೆ. 


ನಿಶ್ಚಿತ ಮಳೆ ಬೀಳುವ ಧಾರವಾಡ ಜಿಲ್ಲೆಯ ಗಡಿನಾಡು ಪ್ರದೇಶದಲ್ಲಿ 
ಜೋಳಕ್ಕೆ ಅನುಸರಿಸಲಾದ ಸಾಗುವಳಿ ಕ್ರಮಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ 
ಕಡಮೆ ಮಾಡಬಹುದೆಂದು ಇತ್ತೀಚಿನ ಪ್ರಯೋಗಗಳಲ್ಲಿ ಕಂಡು ಬಂದಿದೆ. ಇಂತಹ 
ಸನ್ನಿವೇಶಗಳಲ್ಲಿ ಬಿತ್ತುವ ಸಾಲುಗಳಲ್ಲಿ ಮಾತ್ರ ಉಳುಮೆ ಮಾಡಿ, ಮುಂಗಾರಿ 
ಜೋಳ ಹಾಕುವುದರಿಂದ, ಬೇಸಾಯಕ್ಕೆ ತಗಲುವ ವೆಚ್ಚದಲ್ಲಿ ಶೇಕಡಾ 85 ರಷ್ಟು 
ಉಳಿತಾಯ ಮಾಡಿ, ಅಧಿಕ ಇಳುವರಿಯನ್ನು ಪಡೆಯಬಹುದು ಕಳೆಕಸ ಸಮಂಸ್ಯೆ 
ಇದ್ದಲ್ಲಿ ಉಳಮೆ ಹಾಗೂ ಇತರ ಬೇಸಾಯ ಕ್ರಮಗಳು ಅವಶ್ಯಕವೆನಿಸಬಹುದು, 


2 ಬೀಜ ಹಾಗೂ ಬಿತ್ತುವಿಕೆ: ಬಿತ್ತಲು ಪುಷ್ಟವಾಗಿ ಬೆಳೆದ ರೋಗ ರಹಿತ 
ಬೀಜವನ್ನು ಉಪಯೋಗಿಸುವುದು ಅತ್ಯವಶ್ಯ. ಬಿತ್ತನೆ ಬೀಜದ ಪ್ರಮಾಣದ ಬಗ್ಗೆ 


37 ಬೇಸಾಯ: 


ಸಾಕಷ್ಟು ಸಂಶೋಧನೆ ನಡೆದಿದ್ದು ಸ್ಥಳೀಯ ಸುಧಾರಿತ ತಳಿಗಳಾದರೆ ಮಳೆಗಾಲ 
ದಲ್ಲಿ ಎಕರೆಗೆ 2 ರಿಂದ 3 ಕೆ.ಜಿ ಬಿತ್ತನೆ ಬೇಕಾಗುತ್ತದೆ. ಹಿಂಗಾರಿ ಜೋಳಕ್ಕೆ 
ಎಕರೆಗೆ 2 ರಿಂದ ಕೆ.ಜಿ ಬಿತ್ತನೆ ಸಾಕಾಗುತ್ತದೆ. 


ನೀರಾವರಿಯಲ್ಲಿ ಅಧಿಕ ಇಳುವರಿ ತಳಿಗಳನ್ನು ಬೆಳೆಯಲು ಎಕರೆಗೆ 4 ಕೆ.ಜಿ 
ಬಿತ್ತನೆ ಬೇಕಾಗುವುದೆಂದು ಕಂಡು ಬಂದಿದೆ. ಆಧಿಕ ಇಳುವರಿ ತಳಿಗಳಿಂದ ಹೆಚ್ಚಿನ 
ಇಳುವರಿ ಪಡೆಯಲು ಒಂದು ಎಕರೆ ಪ್ರದೇಶದಲ್ಲಿ ಸಾಕಷ್ಟು ಸಸಿಗಳ ಸಂಖ್ಯೆ 
ಇರುವುದು ಅತಿ ಅವಶ್ಯಕ. ಒಂದು ಹೆಕ್ಟೇರಿಗೆ ಮಳೆಆಶ್ಚ ಯದಲ್ಲಿ ಅಧಿಕ ಇಲ್ಲು 
ವರಿ ಪಡೆಯಲು ಸುಮನೆ 1,30,000 ಸಸಿಗಳಿರುವುದು ಅವಶ್ಯಕವೆಂದು ಕಂಡು 
ಬಂದಿದೆ. ನೀರಾವರಿಯಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದವರ ಪ್ರಯೋಗ 
ಗಳ ಆಧಾರದ ಮೇಲೆ 15ಅಂಗುಲ (37.5 ಸೆ. ಮಿ) ಅಂತರದಲ್ಲಿ 4 ಅಂಗುಲ 
(10 ಸೆ.ಮಿ ) ಕೈ ಒಂದರಂತೆ ಸಸಿಗಳಿರುವುದು ಶಕ್ತಿಮಾನ್‌ ತಳಿಗಳಿಂದ ಅಧಿಕ ಇಳು 
ವರಿ ಪಡೆಯಲು ಅವಶ್ಯಕವೆಂದು ಕಂಡು ಬಂದಿದೆ. ಈ ರೀತಿಯಾಗಿ ಅಂತರವಿಟ್ಟರೆ 
ಹೆಕ್ಟೇರಿಗೆ ಸುಮಾರು 2 ಲಕ್ಷ ಸಸಿಗಳಾಗುತ್ತವೆ. 


ಮುಖ್ಯವಾಗಿ ಶಕ್ತಿಮಾನ್‌ ತಳಿಗಳ ಅಂಕುರವು ಚಿಕ್ಕದಾಗಿರುವುದರಿಂದ ಈ 
ಬೀಜಗಳನ್ನು: ಭೂಮಿಯಲ್ಲಿ 1% ಅಂಗುಲಕ್ಕಿಂತ (3.75 ಸೆ.ಮಿ) ಆಳವಾಗಿ 
ಬೀಳದಂತೆ ಬಿತ್ತುವುದು ಅವಶ್ಯಕ. ಸ್ಥಳೀಯ ಸುಧಾರಿತ ಹಿಂಗಾರಿ ಜೋಳ ಬಿತ್ತು 
ವುದಾದರೆ 18 ಅಂಗುಲದ (45 ಸೆ. ಮಿ) ಸಾಲಿನಲ್ಲಿ 6 ಅಂಗುಲ (15 ಸೆ.ಮಿ) 
ಕ್ಕೊಂದರಂತೆ ಬೀಜವನ್ನು ಭೂಮಿಯಲ್ಲಿ 1ರಿಂದ3 ಅಂಗುಲ (5-7, 5 ಸೆ.ಮಿ) 
ಆಳದಲ್ಲಿ ಬಿತ್ತುವುದು ಯೋಗ್ಯವೆಂದು ಕಂಡು ಬಂದಿದೆ. ಜೋಳ ಬಿತ್ತಲು ಯೋಗ್ಯ 
ಅಂತರಗಳಲ್ಲಿ ತಾಳುಗಳಿರುವ ಕೂರಿಗೆಯನ್ನು ಉಪಯೋಗಿಸಬಹುದು. ಕೂರಿಗೆ 
ಯಿಂದ ಬಿತ್ತಿದರೆ ಸಾಲಿನಲ್ಲಿ ಎರೆಡು ಸಸಿಗಳ ನಡುವಿನ ಅಂತರವು ಕೆಲವು 
ಪ್ರಮಾಣದಲ್ಲಿ ಹೆಚ್ಚು ಕಡಮೆಯಾಗಬಹುದು ಇಂತಹ ಪ್ರಸಂಗದಲ್ಲಿ ಬಿತ್ತನೆ 
ಬೀಜದ ಪ್ರಮಾಣವನ್ನು: ಕೆಲಮಟ್ಟಿಗೆ ಹೆಚ್ಚಿಸಿ, ಸಸಿಗಳು 2-3 ವಾರವಾಗುವು 
ದರೊಳಗೆ ಸಾಲಿನಲ್ಲಿ ನಾಲ್ಕು ಅಂಗುಲದಿಂದ (10 ಸೆ.ಮಿ) ಆರು ಅಂಗುಲ 
ಕ್ಕೊಂದರಂತೆ (15 ಸೆ.ಮಿ) ಸಸಿಗಳನ್ನು ಬಿಟ್ಟು ಉಳಿದವನ್ನು ಕಿತ್ತು ಹಾಕಬಹುದು- 
ಕೂರಿಗೆಯಿಂದ ಬಿತ್ತುವಾಗ ಬೀಜವನ್ನು ಭೂಮಿಯಲ್ಲಿ ತೇವವಿರುವ ಆಳಕ್ಕೆ ಬೀಳು 
ವಂತೆ ನೋಡಿಕೊಳ್ಳಬೇಕು. ಆದರೆ ಕೆಲವು ಪ್ರಸಂಗಗಳಲ್ಲಿ ಬೀಜಗಳು ತೀರ ಆಳಕ್ಕೆ 
ಬಿದ್ದರೆ ಮೊಳಕೆ ಒಡೆಯುವ ಪ್ರಮಾಣ ಕಡಮೆಯಾಗುವ ಸಂಭವವಿದೆ. ಈ ರೀತಿ 
ಯಾಗಿ ಸಾಲಿನಲ್ಲಿ ನಿರ್ದಿಷ್ಟ ಅಂತರದಲ್ಲಿ ಬೀಜ ಬೀಳುವಂತೆ ಬಿತ್ತಲು ಕೆಲವು 


ಜೋಳ ಕ 38 





ಚಿತ್ರ 6: ಸುಧಾರಿತ ಮರದ ಬೀಜ ಮತ್ತು ಗೊಬ್ಬರ ಕೂರಿಗೆ. 
ರೈತರು ಬಳಸುತ್ತಿರುವ ಕೂರಿಗೆಗೆ ಗೊಬ್ಬರವನ್ನು ಕೊಡುವುದಕ್ಕೂ ಮತ್ತು ಸಾಲುಗಳ ಮಧ್ಯೆ 
ನೀರು ಹುಯಿಸಲು ಉಪಯೋಗ ಹರಿ ತೊಡಲು ವ್ಯವಸ್ಥೆ ಮಾಡಲಾಗಿದೆ, ಇದರಲ್ಲಿ ಎರಡು 
ಬಟ್ಟಲುಗಳಿದ್ದು ಒಂದು ಬೀಜಬಿಡಲು ಇನ್ನೊಂದು ಗೊಬ್ಬರಬಿಡಲು ಉಪಯೋಗವಾಗುತ್ತದೆ. 
ಒಂದರಹಿಂದೊಂದು ಜೋಡಿಸಲ್ಪಟ್ಟಿವೆ. ಆರು ಕೋಲುಗಳು ಇದಕ್ಕೆ ಭೀಜ ಮುಚ್ಚು ವ ಭರ್ಪಾಢು 
ಇರುತ್ತದೆ. ; 


39 ಬೆಸಾಯ 


ಸ್ಥಳೀಯ ಸುಧಾರಿತ ಕೂರಿಗೆಗಳು ಸಿದ್ಧವಾಗಿವೆ. ಅವಿನ್ನೂ ಪ್ರಯೋಗಾವಸ್ಥೆ 
ಯಲ್ಲಿವೆ, ಯಂತ್ರಚಾಲಿತ ಕೂರಿಗೆಗಳಿಂದಲೂ ಬಿತ್ತಲೂ ಸಾಧ್ಯವಿದೆ. ಧಾರವಾಡ 
ಕೃಷಿ ಕಾಲೇಜು ಹಾಗೂ ಸಿರಗುಪ್ಪಾ ಸಂಶೋಧನಾಕೇಂದ್ರದಲ್ಲಿ ಜೋಳದ ಬಿತ್ತನೆಗೆ 
ಕೂರಿಗೆಗಳನ್ನು ರಚಿಸಿದ್ದಾರೆ. 





ಚಿತ್ರ 7: ಸುಧಾರಿತ ಕಬ್ಬಿಣದ ಬೀಜ ಮತ್ತು ಕೂರಿಗೆ ಮತ್ತು ಗೊಬ್ಬರ ಕೂರಿಗೆ, 


ದಿಂಡು ಹಾಗೂ ತಾಳುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತದೆ. ತಾಳುಗಳ ನಡುವಣ 
ಅಂತರ ಹೆಚ್ಚು ಕಡಮೆ ಮಾಡುವ ವ್ಯವಸ್ಥೆ ಇರುತ್ತದೆ, ಬೀಜ ಮತ್ತು ಗೊಬ್ಬರ ಬಟ್ಟಲುಗಳು 
ಒಂದರ ಪಕ್ಕಕ್ಕೆ ಒಂದು ಇರುತ್ತವೆ. ಇವುಗಳನ್ನು ಭದ್ರವಾಗಿ ನಿಲ್ಲಿಸಲು ಕಬ್ಬಿಣ ಫ್ರೆಮು ಇರುತ್ತದೆ 


ಈ ಕೂರಿಗೆಯಲ್ಲಿ ಗೊಬ್ಬರವು ಬೀಜದ ಪಕ್ಕದಲ್ಲಿ ಸಲ್ಪ ಆಳವಾಗಿ ಬೀಳುತ್ತದೆ. 


ಹಿಂಗಾರಿ ಜೋಳವನ್ನು ಬಿತ್ತಿದ ಬಳಿಕ ಬಿತ್ತನೆ ಸಾಲಿನ ಮಣ್ಣನ್ನು ಕೆಲ 
ಮಟ್ಟಿಗೆ ಕೊರಡನ್ನು ಹೊಡೆದು ಗಟ್ಟೆ ಮಾಡಿದರೆ ಕಾಳು ಮೊಳಕೆ ಒಡೆಯುವ 


1 


ಜೋಳ ` 40 


ಪ್ರಮಾಣವು ಹೆಚ್ಚಾಗುವುದೆಂದು ಬಳ್ಳಾರಿ ಸುಶೋಧನಾಕೇಂದ್ರದಲ್ಲಿ ಕಪ್ಪು 
ಮಣ್ಣಿನಲ್ಲಿ ಕೈಗೊಂಡ ಸಂಶೋಧನೆಗಳಿಂದ ಕಂಡು ಬಂದಿದೆ. ಮಣ್ಣಿನಲ್ಲಿ ಶೇಕಡಾ 
28ರಷ್ಟು ತೇವಾಂಶವಿದ್ಧಾಗ , ಪ್ಯಾಕುಮಾಡಿದ ಸಾಲುಗಳಲ್ಲಿ ನೂರಕ್ಕೆ 96ರಷ್ಟು 
ಕಾಳುಗಳು ಹುಟ್ಟಿದರೆ ಹೀಗೆ ಮಣ್ಣನ್ನು ಪ್ಯಾಕು ಮಾಡದಿದ್ದ ಸಾಲಿನಲ್ಲಿ ಶೇಕಡಾ 
71 ರಷ್ಟು ಕಾಳುಗಳು ಹುಟ್ಟುತ್ತವೆ. 


ಕೂಲಿ ಆಳುಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕುವೆಡೆಗಳಲ್ಲಿ ಮತ್ತು 
ಮೇಲ್ಮಣ್ಣು ಸಾಕಷ್ಟು ತೇವಾಂಶ ಹೊಂದಿರುವ ಸಮಯಗಳಲ್ಲಿ ಜೋಳವನ್ನು 
ನಿರ್ದಿಷ್ಟ ಅಂತರದಲ್ಲಿ ಕೈಗಾಳು ಹಾಕಿ ಬಿತ್ತಬಹುದು. ಪ್ರತಿ ಸ್ಥಳದಲ್ಲಿ ಸುಮಾರು 
ಎರಡುಕಾಳು ಹಾಕಿ ಮುಂದೆ ಬಲಿಷ್ಟವಾದ ಒಂದು ಸಸಿಯನ್ನಿಟ್ಟು ಎರಡನೆಯ 
ದನ್ನು ಕಿತ್ತುಹಾಕಬಹುದು. ಈ ಪದ್ಧತಿಯನ್ನು ಸಾಧ್ಯವಿದ್ದಲ್ಲಿ ನೀರಾವರಿ ಅನು 
ಕೂಲತೆ ಇರುವವರು ಅನುಸರಿಸಬಹುದು. ಇದು ಸಣ್ಣ ಹಿಡುವಳಿ ರೈತರಿಗೆ ಹೆಚ್ಚು 
ಉಪಯುಕ್ತ, ಈ ರೀತಿ ಕೈಗಾಳು ಹಾಕುವುದರಿಂದ ಒಂದು ಎಕರೆಗೆ ಬೇಕಾದ 
ಸಸಿಗಳನ್ನು ನಿಶ್ಚಿತವಾಗಿ ಇರುವಂತೆ ಮಾಡಿ ಹೆಚ್ಚಿನೆ ಇಳ3ೆವರಿ ಪಡೆಯುವ ಸಾಧ್ಯತೆ 
ಇದೆ. ಈ ರೀತಿಯಾಗಿ ಕೈಗಾಳು ಹಾಕುವುದನ್ನು ಯೋಗ್ಯ ಅಂತರದಲ್ಲಿ ಬಿಟ್ಟ 
ಸಾಲುಬೋದು ಮಡಿಗಳಲ್ಲಿ ಬೋದಿನ ಅರ್ಧ ಎತ್ತರದಲ್ಲಿ ಕಾಳು ಹಾಕಬೇಕು. 
ಹೀಗೆ ಮಾಡುವುದರಿಂದ ಕಪ್ಪ ಎರೆ ಅಥವಾ ಕಡಮೆ ಪ್ರಮಾಣದಲ್ಲಿ ನೀರು 
ಬಸಿದು ಹೋಗುವ ಜವೀನುಗಳಲ್ಲಿ ಹೆಚ್ಚಿಗೆ ಮಳೆಯಿಂದ ಬೆಳೆಗೆ ಆಗಬಹುದಾದ 
ಹಾನಿಯನ್ನು ಕೆಲಮಟ್ಟಿಗೆ ತಪ್ಪಿಸಬಹುದು. ಒಂದು ವೇಳೆ ಕಡಮೆ ಮಳೆಯಾದರೆ 
ಸಾಲುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸಂಗ್ರಹಣೆಯಾಗುತ್ತದೆ. 


"2) ನಂತರ ಬೇಸಾಯ (ಎಡೆ ಹೊಡೆಯುವಿಕೆ) : ಬಿತ್ತಿದ ಮೇಲೆ 
ಸಾವಹನ್ಮವಾಗಿ 2 ರಿಂದ 3 ಸಾರಿ ಎಡೆಹೊಡೆಯುವುದು ರೂಢಿಯಲ್ಲಿದೆ. ಇದರಿಂದ 
ಕಳೆಕಸಗಳು ನಾಶವಾಗಿ ಭೂಮಿಯಲ್ಲಿ ಹವೆಯಾಡಿ ಬೆಳೆಗೆ ಕೆಲವು ಪ್ರಮಾಣದಲ್ಲಿ 
ಮಣ್ಣೇರಿಸಿದಂತಾಗಿ ಕೆಲವು ಪ್ರಸಂಗಗಳಲ್ಲಿ ಒಣ ಮಣ್ಣಿನ ಹೊದಿಕೆ ನಿರ್ಮಾಣವಾಗಿ 
ಹೆಚ್ಚಿನ ತೇವ ಸೂಗ್ರಹಣೆಯಾಗಿ ಇಳುವರಿ ಹೆಚ್ಚು ದೊರೆಯಲು ಸಹಾಯವಾ 
ಗುತ್ತದೆ. ಈ ರೀತಿ ಎಡೆಹೊಡೆಯುವುದು "ಬಿತ್ತಿದ 3-4 ವಾರಗಳ ನಂತರದಿಂದ 
ಪ್ರಾರೆಂಭಮಾಡಿ ಬೆಳೆ ಮೊಳಕಾಲು ಎತ್ತರ ಬರುವವರೆಗೆ ನಡೆಯುವುದು ಯೋಗ್ಯ. 


(3) ಕಳಿ ತೆಗೆಯುವಿಕೆ: ಕಳೆತೆಗೆಯುವಿಕೆಯು ಖುಷ್ಕಿ ಹಾಗೂ ನೀರಾವರಿ 
ಎರಡೂ ಪದ್ಧತಿಗಳಲ್ಲಿ ಅತಿ ಮಹತ್ವ. ಭೂಮಿಯಲ್ಲಿಯ ಕಳೆಯ ಪ್ರಮಾಣಕ್ಕನು 
ಸರಿಸಿ. ಒಂದರಿಂದ ಎರಡು ಬಾರಿಕೈೆಯಿಂದ ಕಳೆ ತೆಗೆಸಬೇಕಾಗುತ್ತದೆ, ಸಮಯ 


41 ಬೇಸಾಯ 


ಕೃನುಸರಿಸಿ ಕಳೆತೆಗೆಯವುದರಿಂದ ಹಿಂಗಾರಿ ಜೋಳದಲ್ಲಿ ಶೇಕಡಾ 11-15ರಷ್ಟು ತೆ 
ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. 


ಇತ್ತಿಚೆಗೆ ಅಧಿಕ ಇಳುವರಿ ತಳಿಗಳಲ್ಲಿಯೂ ಸಮಯಾನುಸಾರ ಕಳೆ ತೆಗೆ 
ಯುವುದು ಅತಿ ಮಹತ್ವದೆಂದು ಕಂಡು ಬಂದಿದೆ. ಅಖಿಲ ಭಾರತ ಜೋಳ 
ಸುಧಾರಣಾ ಸಂಶೋಧನಾ ಕ್ರಮಗಳಲ್ಲಿ ವಿವಿಧ ಕಳೆ ನಾಶಕಗಳನ್ನು ಪ್ರಯೋಗಿಸ 
ಲಾಗಿದೆ. 2.4.1) ಅಟ್ರಾಜಿನ್‌ ಇವೆರಡು ಕಳೆನಾಶಕಗಳು ಅತಿ ಉಪಯುಕ್ತವೆಂದು 
ಕಂಡು ಬಂದಿವೆ. ಶೇಕಡಾ 80 ಪ್ರಮಾಣದಲ್ಲಿ 2.4-1) ಇರುವ ಸೋಡಿಯಂಯುಕ್ತ 
ಲವಣವನ್ನು 270 ರಿಂದ 360 ಲೀಟರ್‌ ನೀರಿಗೆ ಒಂದು ಕೆ.ಜಿ: ಪ್ರಮಾಣದಲ್ಲಿ 
ಕರಗಿಸಿ ಒಂದು ಎಕರೆ ಪ್ರದೇಶಕ್ಕೆ ಈ ಕಸ ಬೆಳೆಯುವ ಹೊಲದಲ್ಲಿ ಸಿಂಪಡಿಸ 
ಬೇಕು. ಜೋಳದ ಬೆಳೆಯಲ್ಲಿ ದ್ವಿದಳ ಬೆಳೆಗಳ ಮಿಶ್ರಬೆಳೆ ಇದ್ದರೆ ಈ ಕಳೆ ನಾಶಕ 
ವನ್ನು ಉಪಯೋಗಿಸಬಾರದಂ. 


ಬೆಂಗಳೂರು ಕೃಷಿವಿಶ್ವವಿದ್ಯಾನಿಲಯದವರು ಜೋಳದಲ್ಲಿ ಕಳೆನಿಯಂತ್ರಣೆ 
ಗೊಸ್ಕರ ಒಂದು ಎಕೆರೆಗೆ 300-400 ಗ್ರಾಮ್‌ ಅಟ್ಟಾಜಿನ್‌ನ್ನು 270 ಲೀಟರ್‌ 
ನೀರಿಗೆ ಬೆರೆಯಿಸಿ, ಬಿತ್ತಿದ ದಿನವೇ ಅಥವಾ ಮೂರುದಿನ ಸಿಂಪಡಿಸಲು ಶಿಫಾರಸು 
ಮಾಡಿದ್ದಾರೆ. ಸಿಂಪರಣೆಯನ್ನು  ಕೈಕೊಳ್ಳುವಕಾಲಕ್ಕೆ ಭೂವಿಯಲ್ಲಿ ಸಾಕಷ್ಟು 
ತೇವಾಂಶವಿರಬೇಕು. ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತಲೂ ಹೆಚ್ಚು ಕಳೆನಾಶಕವನ್ನು 
ಉಪಯೋಗಿಸಿದರೆ. ಬಿತ್ತನೆ ಬೀಜ ಮೊಳಕೆ ಒಡೆಯುವುದರ ಮೇಲೆ ಅನಿಷ್ಟ ಪರಿ 
ಣುಮವಾಗುವ ಸಂಭವವಿದೆ. 


ಜೋಳಕ್ಕೆ ಬಿಳಿ ಕಸ(ಸೈಗುವ ಉಪದ್ರವ: ಸಗ ಪರೋಪಜೀವಿ ಕಸ, 
ಇದು ಜೋಳದ ಬೇರಿನ ಮೇಲೆ ಬೆಳೆದು, ಸಸ್ಯ ಅಹಾರವನ್ನು ತೆಗೆದುಕೊಂಡು 
ಬೆಳೆಗೆ ಬಹಳಷ್ಟು ಹಾನಿಯನ್ನುಂಟುಮಾಡುತ್ತದೆ. ಈ ಕಸವಿರುವ ಜಮೀನಿನಲ್ಲಿ 
ಜೋಳ ಬೆಳೆಯುವುದು ಬಹಳ ಕಷ್ಟದಾಯತವಾಗಿದೆ. . ಕಳೆ ನಿರೋಧಕ ತಳಿಯನ್ನು 
ಬೆಳೆಯುವುದರಿಂದ ಈ ಸಮಸ್ಯೆಯನ್ನು ಕೆಲಮಟ್ಟಿಗೆ ನಿವಾರಿಸಬಹುದು. ಆದರೆ 
ಸಧ್ಯ ಪ್ರಚಲಿತವಿರುವ ಶಕ್ತಿಮಾನ್‌ ತಳಿಗಳು ಈ ಕಸದ ಬಾಧೆಯನ್ನು ತಡೆಕೊಳ್ಳೆ 
ಲಾರವು. ಈ ಕಸದ ಬೀಜಗಳು ಧೂಳಿನಷ್ಟು ಚಿಕ್ಕವಾಗಿರುತ್ತವೆ ಮತ್ತು ಗಾಳಿ 
ಯಿಂದ ಹೊಲದಿಂದ ಹೊಲಕ್ಕೆ ಹರಡುತ್ತವೆ. ಬೀಜಗಳು ನೀರು, ಗೊಬ್ಬರ 
ಬಿತ್ತನೆಯ ಬೀಜಗಳೆ ಮುಖಾಂತರ ಹರಡುತ್ತವೆ, ಈ ಕಸಧ ನಿವಾರಣೋಪಾಯ 
,ಗಳಲ್ಲಿ ಮುಖ್ಯವಾದವುಗಳು ಈ ಮುಂದೆ ವಿವರಿಸಿದಂತಿವೆ ; _ 


\ 


ಜೋಳ 42 


1) ಅದಷ್ಟು ತಿಳವು ಅಂದರೆ ಈ ಕಸವು ಹೂಬಿಡುವ ಮುಂಚೆಯೇ ಕೈಯಿಂದ 
ಕಿತ್ತು ಬೆಳೆ ರಕ್ಷಿಸಬಹುದು. 


2) 2,4-D ಕಳೆನಾಶಕವನ್ನು ಹೆಕ್ಟೇರಿಗೆ 1 ಕೆ.ಜಿಯಂತೆ ಸುಮಾರು 1000 
ಲೀಟರ್‌ ನೀರಿನಲ್ಲಿ ಕರಗಿಸಿ ಬಿಳಿಕಸದೆ ಸಸ್ಮ ಭೂಮಿಯ ಮೇಲೆ ಕಾಣಿಸಿಕೊಂಡ 
ಕೂಡಲೇ ಸಿಂಪಡಿಸಬೇಕು, ಕಳೆನಾಶದ ಸಿಂಪರಣೆ ದ್ರಾವಣವು ಕಸದ ಸಸ್ಯದ 
ಮೇಲೆಯೇ ಬೀಳುವಂತೆ ಮುಂಜಾಗ್ರತೆ ವಹಿಸಬೇಕು, 


(4) ಗೊಬ್ಬರ ಕೊಡುವಿಕೆ: ಜೋಳದ ಬೆಳೆಗೆ ಸೇಂದ್ರಿಯ ಹಾಗೂ 
ನಿರೇಂದ್ರಿಯ ಗೊಬ್ಬರಗಳೆರಡನ್ನೂ ಕೊಡಬೇಕು. 


1) ಸೇಂದ್ರಿಯೆ ಗೊಬ್ಬರ: ಸ್ಥಳೀಯ ಸುಧಾರಿತ ತಳಿಗಳಲ್ಲಿ ದನದ ಗೊಬ್ಬರ 
ಅಥವಾ. ಕಂಪೋಸ್ಟನ್ನು ಉಷಯೋಗಿಸಿ ಇಳುವರಿ ಹೆಚ್ಚಿಸುವ ಬಗ್ಗೆ ಅನೇಕ 
ಪ್ರಯೋಗಗಳು ನಡೆದಿವೆ. ಯೋಗ್ಯ ಪ್ರಮಾಣದಲ್ಲಿ ದನದ ಗೊಬ್ಬರ ಉಪಯೋ 
ಗಿಸುವುದರಿಂದ ಶೇಕಡಾ 20 ರಿಂದ 30 ರಷ್ಟು ಹೆಚ್ಚಿಸಬಹುದೆಂದು ಕಂಡುಬಂದಿದೆ, 
ಜೋಳೆದ ಇಳುವರಿಯನ್ನು ಹಿಂಗಾರಿ ಜೋಳಕ್ಕೆ ಮಳೆ ಆಶ್ರಯದಲ್ಲಿ ಒಂದು 
ಎಕರೆಗೆ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಸುಮಾರು 2000 ದಿಂದ 2500 
ಕೆ.ಜಿ ದನದ ಗೊಬ್ಬರವನ್ನು ಹಾಕುವುದು ಯೋಗ್ಯ. ರೈತರು ತಮ್ಮ ಜೋಳದ 
ಜಮೀನನ್ನು 2 ರಿಂದ 3 ಭಾಗ ಮಾಡಿ ಪ್ರತಿ ವರ್ಷವೂ ಒಂದು ಭಾಗಕ್ಕೆ ಈ ರೀತಿ 
ಗೊಬ್ಬರ ಕೊಡಬಹುದು. ಮುಂಗಾರಿ ಜೋಳಕ್ಕೆ ಪ್ರತಿವರ್ಷವೂ ಎಕರೆಗೆ 1200 
ದಿಂದ 2000 ಕೆ.ಜಿ ದನದ ಗೊಬ್ಬರವನ್ನು ಕೊಡಬಹುದು. ನೀರಾವರಿಯಲ್ಲಿ 
ಶಕ್ತಿಮಾನ್‌ ತಳಿಗಳಿಗೆ ಎಕರೆಗೆ 2500 ದಿಂದ 3000 ಕೆ.ಜಿ ದನದ ಗೊಬ್ಬರವನ್ನು 
ಕೊಡಬಹುದು. 


ಹೊಲಕ್ಕೆ ಹಾಕುವೆ ದನದ ಗೊಬ್ಬರವು ಪೂರ್ತಿಯಾಗಿ ಕಳಿತಿರಬೇಕು. ಇದನ್ನು 
ಬಿತ್ತುವದಕಿಂತ ಸುಮಾರು 3 ರಿಂದ 4 ವಾರ ಮೊದಲೇ ಭೂಮಿಗೆ ಹರಡಿ ಮಣ್ಣಿನಲ್ಲಿ 
ಪೂರ್ತಿಯಾಗಿ ಬೆರೆಯುವಂತೆ ಮಾಡುವದು ಅವಶ್ಯಕ. ಒಂದು ವೇಳೆ ಪೂರ್ತಿ ಗೊಬ್ಬರ 
ವನ್ನು ಬಿತ್ತುವ ಕಾಲಕ್ಕೆ ಹಾಕಿದರೆ ಅದರಿಂದ ಹಾನಿಯಾಗುವ ಸಂಭವವಿದೆ. ಏಕೆಂದರೆ 
ಈ ಗೊಬ್ಬರವು ಕಳಿಯುವಾಗ ಸೂಕ್ಷ್ಮಜೀವಿಗಳು ಭೂಮಿಯಲ್ಲಿಯ ಆಹಾರವನ್ನು 
ಉಪಯೋಗಿಸುತ್ತವೆ. ಹೀಗಾಗಿ ಬೆಳೆಗೆ ದೊರಕುವ ಸಸ್ಯ . ಪೋಷಕಾಂಶಗಳು 
ತಾತ್ಪೂರ್ತಿಕವಾಗಿ ಸಸ್ಮಗಳ ಬೆಳೆವಣಿಗೆಯು ಕುಂಠಿತವಾಗಬಹುದು. 


43 ಬೇಸಾಯ 


2) ಸನಿರಿಂದ್ರಿಯ (ಕಾಸಾಯೆನಿಕ) ಗೊಬ್ಬರಗಳು: ರಾಸಾಯನಿಕ ಗೊಬ್ಬರ 
ಗಳಲ್ಲಿ ಸಾರಜನಕ. ಹಾಗೂ ಪೊಟ್ಕಾಶ್‌ ಪೂರೈಸುವ ಗೊಬ್ಬರಗಳು ಮಹತ್ವಗಳಾಗಿವೆ. 
ಬೆಳೆಯು ಸಾರಜನಕವನ್ನು ತನ್ನ ಬೆಳವಣಿಗೆಯ ಅವಧಿಯಲ್ಲಿ ಹೆಚ್ಚು ಹೆಚ್ಚಾಗಿ 
ತೆಗೆದುಕೊಳ್ಳುತ್ತ ಹೋಗುತ್ತದೆ. ಅದರಲ್ಲಿಯೂ ಬೆಳೆಯು 4 ರಿಂದ 7 ವಾರ 
ದ್ವಿರುವಾಗ್ಗೆ ಸಾರಜನಕವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತದೆ. 
ಈ ಅವಧಿಯಲ್ಲಿ ಬೆಳೆಯು ಪ್ರತಿ ದಿನವೂ ಎಕರೆಗೆ 4 ಪೌಂಡುಗಳವರೆಗೆ ಸಾರಜನಕವನ್ನು 
ತೆಗೆದುಕೊಳ್ಳಬಲ್ಲದು. ಇದೇ ರೀತಿಯಾಗಿ ಬೆಳೆಯು ರಂಜಕವನ್ನಾದರೂ ಕಾಳು 
ತುಂಬುವವರೆಗೆ ಸಮಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತ ಹೋಗುತ್ತದೆ. ಆದರೆ 
ಸಾರಜನಕದ ಬೇಡಿಕೆಯು ಬೆಳೆಯ ಕೊನೆಯ ಘಟ್ಟದಲ್ಲಿ ಕಡಮೆಯಾಗುತ್ತದೆ. ಸಾರ 
ಜನಕ ಹಾಗೂ ರಂಜಕವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಲ್ಲಿ ಸಿ. ಎಸ್‌. ಎಚ್‌-1 
ತಳಿಯು ಹೆಕ್ಟೇರಿಗೆ 149 ಕೆ.ಜಿವರೆಗೆ ಸಾರಜನಕವನ್ನು ತೆಗೆದುಕೊಂಡು ಅದರಲ್ಲಿಯ 
ಶೇ 80 ರಷ್ಟು ರಂಜಕವನ್ನು ಕಾಳಿನಲ್ಲಿ ಸಂಗ್ರಹಿಸಿ ಇಡಬಲ್ಲದು. ಬೆಳೆಯು 
ಪೊಟ್ಯಾಶ್‌ ಗೊಬ್ಬರವನ್ನು ಪ್ರಾರಂಭದ ಬೆಳೆವಣಿಗೆಯಲ್ಲಿ ಸಾರಜನಕ ಹಾಗೂ 
ರಂಜಕಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದೆಕೊಳ್ಳುವುದೆಂದು ಕಂಡು ಬಂದಿದೆ. 
ಒಂದು ಹೆಕ್ಟೇರು ಪ್ರದೇಶದ ಬೆಳೆಯು 134 ಕೆ.ಜಿಗಳವರೆಗೆ ಪೂಟ್ಯಾಶ'ನ್ನು ತೆಗೆದು 
ಕೊಳ್ಳಬಲ್ಲದು. ವಿವಿಧ ಪ್ರಯೋಗಗಳ ಆಧಾರದಿಂದ ಹೇಳುವದಾದರೆ, ಹೆಕ್ಟೇರಿಗೆ 
50-60 ಕ್ವಿಂಟಾಲ: ಕಾಳಿನ ಇಳುವರಿ ಕೊಡಬಲ್ಲ ಜೋಳವ ಬೆಳೆಯು 130 ರಿಂದ 
180 ಕೆ.ಜಿ ಸಾರಜನಕ 50 ರಿಂದ 65 ಕೆ.ಜಿ ರಂಜಕ ಹಾಗೂ 100 ರಿಂದ 130 ಕೆ.ಜಿ 
ಪೊಟ್ಕಾಶ್‌ ತೆಗೆದುಕೊಳ್ಳುತ್ತದೆ. ಇದರಲ್ಲಿ ಶೇಕಡಾ 60 ರಿಂದ 67 ರಷ್ಟು ಸಾರ 
ಜನಕ, 70 ರಿಂದ 80 ರಷ್ಟು ರಂಜಕ ಹಾಗೂ 25 ರಿಂದ 30 ರಷ್ಟು ಪೊಟ್ಯಾಶ್‌ 
ಆಹಾರಂಶವು ಕಾಳಿನಲ್ಲಿ ಸಂಗ್ರಹವಾಗುತ್ತದೆ. ಶಕ್ತಿಮಾನ್‌ ತಳಿಗಳು ಹೆಚ್ಚಿನ ಪ್ರಮಾ 
ಣದಲ್ಲಿ ಆಹಾರಂಶವನ್ನು ತೆಗೆದುಕೊಂಡು ಅದನ್ನು ಕಾಳಿನಲ್ಲಿ ಸಂಗ್ರಹಿಸಿ ಇಡುವುದೆಂದು 
ಇತ್ತೀಚಿನ ಪ್ರಯೋಗಗಳಿಂದ ಕಂಡುಬಂದಿದೆ. 


ಯಾವದೊಂದು ಸನ್ನಿವೇಶದಲ್ಲಿ ಬೆಳೆಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರದ 
ಪ್ರಮಾಣವು ಭೂಮಿಯಿಂದ ದೊರೆಯುವ ಆಹಾರಾಂಶದ ಪ್ರಮಾಣವನ್ನು 
ಅವಲಂಬಿಸಿರುತ್ತದೆ. 


ಅ) ಸಸಾರೆಜನಕೆ ಗೊಬ್ಬರಗಳು : ಅಖಿಲ ಭಾರತ ಜೋಳ ಸುಧಾರಣ 
ಕಾರ್ಯಕ್ರಮದ ಪ್ರಕಾರ ಕೈಗೊಂಡ ಪ್ರಯೋಗದಲ್ಲಿ ಸಿ.ಎಸ್‌.ಎಚ್‌-1 ತಳಿಯು 
ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ತೆಗೆದುಕೊಂಡು ಅತಿ ಹೆಚ್ಚು ಇಳು 


ಜೋಳ _ 44 


ವರಿ ಕೊಡಬಲ್ಲದೆಂದು ಕಂಡುಬಂದಿದೆ. ಈ ಪ್ರಯೋಗಗಳಲ್ಲಿ ಸಿ.ಎಸ್‌.ಎಚ್‌-1 
ತಳಿ ಕೆ.ಜಿಗೆ ಹೆಕ್ಟೇರಿಗೆ 147 ಸಾರಜನಕ ಕೊಡುವುದು ಲಾಭದಾಯಕವೆಂದು ಕಂಡು 
ಬಂದಿದೆ. 


ಸಿರಗುಪ್ಪಾ ಸಂಶೋಧನಾ ಕೇಂದ್ರದಲ್ಲಿ ಸಿ.ಎಸ್‌.ಎಚ್‌-1 ಸ್ವರ್ಣ ಹಾಗೂ ಸಿರ 

ಗುಪ್ಪಾ ನೀರುಜೋಳ ತಳಿಗಳಿಗೆ ಸಾರಜನಕ ಗೊಬ್ಬರ ಒದಗಿಸಿ 1969.78ನೇ ಸಾಲಿನಲ್ಲಿ 

ಕೈಕೊಂಡ ಪ್ರಯೋಗಗಳಲ್ಲಿ ಕಂಡುಬಂದ ಫಲಿತಾಂಶಗಳನ್ನು ಕೊಷ್ಟಕ 7ರಲ್ಲಿ ಕೊಟ್ಟಿದೆ. 
ಕೊಪ್ಟಕ 7 


ಸುಧಾರಿತೆ ತಳಿಗಳ ಇಳುವರಿಯ ಮೇಲೆ ಸಾರಜನಕ ರಾಸಾಯನಿಕ 
ಗೊಬ್ಬರಗಳ ಪರಿಣಾಮ 





ಅ. ಸ. ತಳಿಗಳ ಹೆಸರು ಕಾಳಿನ ಇಳುವರಿ ಸರಾಸರಿ ಕಾಳಿನಇಳುವರಿ 
(ಹೆಕ್ಟೇರಿಗೆ ಕೆ.ಜಿ ಗಳಲ್ಲಿ) (ಹೆಕ್ಟೇರಿಗೆ ಕೆ.ಜಿ ಗಳಲ್ಲಿ) 
(ಹೆಕ್ಟೇರಿಗೆ ಕೆ.ಜಿಗಳಲ್ಲಿ ಸಾರಜನಕ) 
0 60 120 
1 ನೀರು ಜೋಳ 1370 2950 3197 2497 
2 ಸ್ವರ್ಣ 2230 3000 3014 2748 
3 ಸಿಎಸ್‌.ಎಚ್‌-1 2447 3869 4228 3515 


ಮೂಲ: ಸಿರಗುಪ್ಪಾ ಮಾಡಲ್‌ ಅಗ್ಪಾನವಿ ಕೇಂದ್ರದ ವಾರ್ಷಿಕ ವರದಿ 1969-70 


ಈ ಸಂಶೋಧನೆಯ ಪಲಿತಾಂಶದ ಪ್ರಕಾರ ಕೂಡ ಸಿ.ಎಸ್‌.ಎಚ್‌-1 ತಳಿಯು 
ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ತೆಗೆದುಕೊಂಡು" ಹೆಚ್ಚಿನ ಇಳುವರಿ ಕೊಡ 
ಬಲ್ಲದೆಂದು ಕಂಡುಬರುತ್ತದೆ. 


* ನಮ್ಮ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ನೀರಾವರಿಯ 
ಆಶ್ರಯದಲ್ಲಿ ಹೊಲಗಳಲ್ಲಿ ಕೈಕೊಂಡ ಪ್ರಯೋಗಗಳಲ್ಲಿ ಹೆಕ್ಟೇರಿಗೆ 60 ಕೆ.ಜಿ 
ರಂಜಕ ಹಾಗೂ 60 ಕೆ.ಜಿ ಪೊಟ್ಯಾಶ್‌ ಪೂರೈಸಿದ ತಾಕುಗಳಿಗೆ 40, 80, 120 
ಹಾಗೂ 160 ಕೆ.ಜಿ ಸಾರಜನಕವನ್ನು ಪೂರೈಸಿದ್ಧರಿಂದ ಅನುಕ್ರಮವಾಗಿ 470, 
606, 824 ಹಾಗೂ 1375 ಕೆ.ಜಿ, ಸಿ.ಎಸ್‌.ಎಚ್‌.1 ಜೋಳದ ಹೆಚ್ಚಿನ ಇಳುವರಿ 
ದೊರೆಯಿಂತು. ಪೃತಿ ಕೆ.ಜಿ ಸಾರಜನಕಕ್ಕೆ ಸುಮಾರು 73% ಯಿಂದ 12 ಕೆ.ಜಿ ಹೆಚ್ಚಿನ 


45 ಬೇಸಾಯ 


ಕಾಳು ದೊರೆತವು, (ಕೋಅರ್ಡಿನೇಟೆಡ್‌ ಅಗ್ರಾನಮಿಕ್‌ ಪ್ರಯೋಗದ ಯೋಜನೆಯ 
ವಾರ್ಷಿಕ ವರದಿ 1970-74). 


ಆ) ರಂಜಕೆ ಗೊಬ್ಬರಗಳು : ಅಖಿಲ ಭಾರತ ಜೋಳ ಸುಧಾರಣ ಕಾರ್ಯ 
ಕ್ರಮದಲ್ಲಿ ಕೈಕೊಂಡ ಪ್ರಯೋಗಗಳಲ್ಲಿ ರಂಜಕಾಮ್ಲವನ್ನು ಕೊಡುವುದರಿಂದ 
ಭೂವಿ:ಯಲ್ಲಿ ರಂಜಕದ ಕೊರತೆ ಇರುವ ಪ್ರದೇಶದಲ್ಲಿ ಹೆಚ್ಚಿನ ಇಳುವರಿ ದೊರೆ 
ಯುತ್ತದೆಂದು ಕಂಡು ಬಂದಿದೆ. ಸಾಮಾನ್ಯವಾಗಿ ಹೆಕ್ಟೇರಿಗೆ 50 ಕೆ. ಜಿ ರಂಜ 
ಕಾಮ್ಲವನ್ನು ಪೊರೈಸುವುದರಿಂದ 7 ರಿಂದ 9 ಕ್ವಿಂಟಲು ಹೆಚ್ಚಿನ ಇಳುವರಿ ಪಡೆಯ 
ಬಹುದೆಂದು ಸಂಶೋಧನಾ ಕೇಂದ್ರಗಳಲ್ಲಿ. ಕೈಕೊಂಡ ಪ್ರಯೋಗಗಳಿಂದ ಕಂಡು 
ಬಂದಿದೆ. 


ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಕ್ಟೇರಿಗೆ 120 ಕೆ.ಜಿ ಸಾರಜನಕ ಹಾಗೂ 60 
ಕೆ.ಜಿ ಪೊಟ್ಮಾಶ್‌ ಪೂರೈಸಿದತಾಗ 30, 60 ಹಾಗೂ 90 ಕೆ.ಜಿ ರಂಜ ಕಾಮ್ಲವನ್ನು 
ಪೂರೈಸಿದಾಗ ಅನುಕ್ರಮವಾಗಿ 279. 512 ಹಾಗೂ 1133 ಕೆ.ಜಿಹೆಚ್ಚಿನ ಇಳುವರಿ 
ದೊರೆತು ಇದರ ಮೇಲಿಂದ ಪ್ರತಿ ಕೆ.ಜಿ ಸಾರಜನಕಕ್ಕೆ ಸಿ.ಎಸ್‌.ಎಚ್‌-1 ಜೋಳದ ಬೆಳೆ 
ಯಿಂದ ಠೃ ರಿಂದ 12 ಕೆ.ಜಿ ಅಧಿಕ ಇಳುವರಿಯನ್ನು ಮುಂಗಾರಿಯಲ್ಲಿ ನೀರಾವರಿ 
ಆಶ್ರಯದಲ್ಲಿ ಕೆಳಗೆ ಪಡೆಯಬಹುದೆಂದು ಹೇಳಬಹುದು, 


ಇ) ಪೊಟ್ಯಾಶ್‌ ಗೊಬ್ಬರಗಳು :: ಪೊಟ್ಯಾಶ್‌ ಗೊಬ್ಬರವನ್ನು ಈ ಆಹಾ 
ರಾಂಶವು ಕಡಮೆ ಇರುವ ಜಮೀನಿನಲ್ಲಿ ಕೂಡುವುದು ಉಪಯುಕ್ತವೆಂದು ಕಂಡು 
ಬಂದಿದೆ. ಹೆಕ್ಟೇರಿಗೆ 40 ಕೆ.ಜಿ ಪೊಟ್ಕಾಶ್‌ ಪೂರೈಸುವುದರಿಂದ ಇಂತಹ ಜಮೀನು 
ಗಳಲ್ಲಿ 5 ರಿಂದ 6 ಕ್ವಿಂಟಲ್‌ ಹೆಚ್ಚಿನ ಇಳುವರಿ ದೊರೆತಿದೆ. ಶೇಕಡಾ 70 ರಷ್ಟು 
ಪೊಟ್ಯಾಶ್‌ ಆಹಾರಾಂಶವು ಕಡ್ಡಿ ಅಥವಾ ಮೇವಿನಲ್ಲಿಯೇ ಉಳಿಯುತ್ತದೆ. ಈ 
ಕಡ್ಡಿಯನ್ನು ಕಟಾವುಮಾಡಿ ದನಗಳಿಗೆ ಮೇಯಿಸಲು ಉಪಯೋಗಿಸುವುದರಿಂದ 
ಕ್ರಮೇಣ ಭೂಮಿಯಲ್ಲಿ ಪೊಟ್ಯಾಸ್‌ ಗೊಬ್ಬರದ ಕೊರತೆ ನಿರ್ಮಾಣವಾಗುತ್ತದೆ. 
ಈ) ಕೆಡಮೆ ಪ್ರಮಾಣದಲ್ಲಿ ಜೀಕಾಗುವ ಸಸ್ಯ ಪೋಷಕಾಂಶ 
ಗೊಬ್ಬರಗಳು : ಜೋಳದ ಬೆಳೆಗೆ ಕಬ್ಬಿಣ ಮತ್ತು ಸತುವು ಈ ಎರಡು ಆಹಾ 
ರಾಂಶಗಳ ಕೊರತೆ ಕೆಲವರ್ಷ ಸತತವಾಗಿ ಜೋಳ ಬೆಳೆದ ಜಮೀನುಗಳಲ್ಲಿ ಹೆಚ್ಚಾಗಬಹು 
ದೆಂದು ಕಂಡಂಬರುತ್ತದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯಬೇಕಾಗಿದೆ. 


ಉ) ರಾಸಾಯನಿಕ ಗೊಬ್ಬರಗಳನ್ನು ಕೊಡುವ ವೇಳೆ ಮತ್ತು ಪದ್ದತಿ: 
ಈ ಬಗ್ಗೆ ಅಖಿಲ ಭಾರತ ಜೋಳ ಸಂಶೋಧನಾ ಕಾರ್ಯಕ್ರಮದ ಅಂಗವಾಗಿ 


ಜೋಳ 46 


ಪೃೈಯೋಗಗಳನ್ನು ದೇಶದ ಹಲವು ಕೇಂದ್ರಗಳಲ್ಲಿ ನಡೆಸಲಾಯಿತು. ರಾಸಾಯನಿಕ 
ಗೊಬ್ಬರವನ್ನು ಒಂದೇ ಹಂತ ಅಥವಾ ಎರಡು ಹಂತಗಳಲ್ಲಿ ಕೊಡುವುದರಿಂದ 
ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರಲಿಲ್ಲ. ಮಳೆಯ ಅಭಾವ ಪ್ರದೇಶ 
ದಲ್ಲಿ ಎಲ್ಲ ಗೊಬ್ಬರವನ್ನು ಒಂದೇ ಹಂತದಲ್ಲಿ ಕೊಡುವುದು ಹೆಚ್ಚು ಉಪಯುಕ್ತ 
ನಮ್ಮ ರಾಜ್ಯದಲ್ಲಿ ಶಕ್ತಿಮಾನ್‌ ಜೋಳದ ಬೆಳೆಗೆ ನಿಶ್ಚಿತ ಮಳೆ ಬೀಳುವ ಧಾರವಾಡ 
ಜಿಲ್ಲೆಯ ಗಡಿನಾಡು ಪ್ರದೇಶದಲ್ಲಿ ಕೈಕೊಂಡ ಪ್ರಯೋಗಗಳ ಫಲಿತಾಂಶಗಳನ್ನು 
ಕೊಷ್ಟಕ 8ರಲ್ಲಿ ಕೊಡಲಾಗಿದೆ. 


ಕೋಷ್ಟಕ 8 


ಮುಂಗಾರಿ ಹಂಗಾಮಿನಲ್ಲಿ ಖುಸ್ಕಿ ಚಿಳೆಯಾಗಿ ಜಿಳೆದ ಸಿ.ಎಸ್‌.ಎಚ್‌-1 
ಜೋಳದ ಇಳುವರಿಯ ಮೇಲೆ ರಸಾಯನಿಕ ಗೊಬ್ಬರಗಳನ್ನು ಕೊಡುವ 
ಪದ್ದತಿಗಳ ಪರಿಣಾಮ 


ಬ್ಬರದ ಪ್ರಮಾಣ ಗೊಬ್ಬರ ಕೊಡುವ ಪದ್ಧತಿ ಇಳುವರಿ 
ಆ.ಸ. |(ಹೆಕ್ಟೇರಿಗೆ ಜ್‌ ಮತ್ತು (ಗ 
ಸಾ|ರಂ|ಪೊ ವೇಳೆ .ಜಿಗಳಲ್ಲಿ) 





1 0 0 0 1774 
Qs yo ಬಿತ್ತುವಕಾಲಕ್ಕೆ --ಸಾಲಿನ ಮಗ್ಗಲಿಗೆ 2280 
37528 0೫0 ಅರ್ಧಬಿತ್ತುವಾಗ್ಗೆ --ಅರ್ಧಮೇಲು 
ಎ ಗೊಬ್ಬರವಾಗಿ ಮಣ್ಣಿಗೆ 2394 
AAI <0 Kd ಆರ್ಧಬಿತ್ತುವಾಗ್ಗೆ ಅರ್ಧ 
ಸಿಂಪರಣೆಯ ಮೂಲಕ 2016 
ತ ರ ಪೂರ್ತಿಬಿತ್ತುವಾಗ್ಗೆ 9212 
6 50 0 0 ಅರ್ಧಬಿತ್ತುವಾಗ್ಗೆ ಹಾಗೂ ಅರ್ಧ ಮೇಲು 
ಗೊಬ್ಬರವಾಗಿ ಮಣ್ಣಿಗೆ 2826 
7.30 0 0 ಅರ್ಧಬಿತ್ತುವಾಗ್ಗೆ ಹಾಗೂ ಅರ್ಧ ಸಿಂಪರಣೆಯ 
ಮುಖಾಂತರ 24710 
Es 78 ಬಿತ್ತುವಾಗ್ಗೆ -- ಭೂಮಿಗೆ ' 3101 
9 50 25 909 ಬಿತ್ತುವಾಗ್ಗೆ -- ಭೂಮಿಗೆ 3611 
10. 867.25, 25 ಬಿತ್ತುವಾಗ್ಗೆ — ಭೂಮಿಗೆ 3758 
ಮೂಲ: ಕೋಲರ್ಡಿನೇಟೆಡ್‌ ಅಗ್ರಾನಾಮಿಕ್‌ ಪ್ರಯೋಗದ ವಾರ್ಷಿಕ ವರದಿ 1970-71 
ಮತ್ತು.1971--72 


ಈ ಪ್ರಯೋಗಗಳಲ್ಲಿ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಅಥವಾ 


47 ಬೇಸಾಯ 


ಸಿಂಪರಣೆಯ ಮುಖಾಂತರ ಕೂಡುವಿಕೆ, ಈ ಎರಡು ವಿಧಾನಗಳಲ್ಲಿ ಯಾವದೇ 
ವ್ಯತ್ಯಾಸ ಕಂಡುಬಂದಿಲ್ಲ. 
ಗಡಿನಾಡು ಪ್ರದೇಶದಲ್ಲಿ ಸಿ.ಎಸ್‌.ಎಚ್‌-5 ತಳಿಯ ಮೇಲೆ ವಿವಿಧ ಪ್ರಮಾಣ 
ದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವುದರಿಂದ ಇಳುವರಿಯ ಮೇಲೆ ಆದ 
ಪರಿಣಾಮವನ್ನು ಅಭ್ಯಸಿಸಲಾಗಿದೆ. ವಿವರಗಳು ಕೊಷ್ಟಕ 9 ರಲ್ಲಿನಂತಿವೆ. 


ಕೊಷ್ಪಕ 9 


ಸಿ. ಎಸ್‌.ಎಚ್‌-5 ಜೋಳೆದ ಇಳುವರಿಯ ಮೇಲೆ ವಿವಿಧ ಪ್ರಮಾಣದ 
ರಾಸಾಯನಿಕ ಗೊಬ್ಬರಗಳ ಸೆರಿಣಾಮ 





ರಾಸಾಯನಿಕ ಗೊಬ್ಬರದ ಪ್ರಮಾಣ ಇಳುವರಿ 
ನ. ಬಿತ್ತುವಾಗ ಒಂದೇ ಹಂತದಲ್ಲಿ (ಹೇಕ್ಬೆರಿಗೆ ಕೆ.ಜಿಗಳಲ್ಲಿ) 
"(ಹೆಕ್ಟ ನರಿಗೆ ಕೆ.ಜಿಗಳಲ್ಲಿ) 
ಸಾರಾಜನಕ ' ಶೆಂಜಕ 
1 0 0 0 1703 
2 40 20 0 2620 
3 40 40 0 2680 
4 40 40 20 3524 
| 60 40 0 3227 


ಕಾಜಾರಾ ತಾಜಾ 
ಮುಲ:- ಕೋಆರ್ಡಿನೇಟೆಡ್‌ ಅಗ್ರಾನಾಮಿಕ್‌ ಪ್ರಯೋಗದ ವಾರ್ಷಿಕವರದಿ 1972-73. 


ಈ ಫಲಿತಾಂಶಗಳ ಆಧಾರದಿಂದ ಸಿ.ಎಸ್‌.ಎಚ್‌-5 ತಳಿಗೆ ಹೆಕ್ಟೇರಿಗೆ 40 
ಕೆ.ಜಿ. ಸಾರಜನಕ, 40 ಕೆ.ಜಿ ರಂಜಕ ಹಾಗೂ 20 ಕೆ.ಜಿ ಪೊಟ್ಯಾಶ್‌ ಕೊಡಲು 
ಶಿಫಾರಸುಮಾಡಬಹುದು. 


ಹಿಂಗಾರಿ ಜೋಳದ ಮೇಲೆ ಬಿಜಾಪೂರ ಜಿಲ್ಲೆಯಲ್ಲಿ ರಾಸಾಯನಿಕ ಗೊಬ್ಬರ 
ಕೊಡುವ ಪ್ರಮಾಣ ಹಾಗೂ ಪದ್ಧತಿಯ ಬಗ್ಗೆ ಪ್ರಯೋಗಗಳನ್ನು ಕೆ ಗೊಳ್ಳ 
ಲಾಯಿತು. ಈ ಪ್ರಯೋಗದಿಂದ ಸ್ಥಳೀಯ ಸುಧಾರಿತ ತಳಿಗಳಿಗೂ ಸಾರಜನಕದ 
ಜೊತೆಗೆ ರಂಜಕವನ್ನು ಕೊಡುವುದು ಅವಶ್ಯಕವೆಂದು ಕಂಡುಬಂದಿದೆ. 


ಮೇಲಿನ ಫಲಿತಾಂಶಗಳಿಂದ ಹಿಂಗಾರಿ ಜೋಳಕ್ಕೆ 25 ಕೆ.ಜಿ ಸಾರಜನಕವನ್ನು 
ಅರ್ಧ ಬಿತ್ತುವಾಗ್ಗೆ ಮತ್ತು ಉಳಿದದ್ದನ್ನು ಭೂಮಿಗೆ ಮೇಲುಗೊಬ್ಬರವಾಗಿ 


ಜೋಳ 48 


ಕೋಷ್ಟಕ 10 


ಮೂಗುತಿ ಹಿಂಗಾರಿ ಜೋಳದ ಇಳುವರಿಯ ಮೇಲೆ ರಾಸಾಯನಿಕ 
ಗೊಬ್ಬರಗಳನ್ನು ಕೊಡುವ ಪದ್ಧತಿಗಳ ಪೆರಿಣಾಮ 





ಅ.ಸ. ರಾಸಾಯನಿಕಗೊಬ್ಬರ ಗೊಬ್ಬರ ಕೊಡುವ ಇಳುವರಿ 
(ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) ಪದ್ಧತಿ ಮತ್ತು ವೇಳೆ (ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) 
ಸಾರಜನಕ ರಂಜಕ ಪೊಟ್ಯಾಶ್‌ 
EE SE ಸ] 1287 
SF ಅರ್ಧ ಬಿತ್ತನೆ ಸಮಯದಲ್ಲಿ ಹಾಗೂ 
ಅರ್ಧ ಮೇಲು ಗೊಬ್ಬರವಾಗಿ 1465 
3 25 0 0 ಅರ್ಧ ಬಿತ್ತನೆ ಸಮಯದಲ್ಲಿ ಹಾಗೂ 
ಅರ್ಧ ಸಿಂಪರಣೆ ರೂಪದಲ್ಲಿ 1602 
4 ೫? 7.0) ಎಲ್ಲ ಬಿತ್ತನೆ ಸಮಯದಲ್ಲಿ 1687 
5 50 20 0 , ಎಲ್ಲಬಿತ್ತನೆ ಸಮಯದಲ್ಲಿ 1679 
6 “80 28 25 ಹಲ್ಲ ಬಿತ್ತನೆ ಸಮಯದಲ್ಲಿ 1816 
ಮೂಲ: ಕೋ ಆರ್ಡಿನೇಟೆಡ್‌ ಅಗ್ರಾನಾಮಿಕ್‌ ಪ್ರಯೋಗದ ವಾರ್ಷಿಕವರದಿ 1970--71 
ಮತ್ತು 71--72 


ಅಥವಾ ಸಿಂಪರಣೆ ಮುಖಾಂತರ ಕೊಡಬಹುದೆಂದು ಕಂಡುಬುದಿದೆ. ಇದಲ್ಲದೆ 
25 ಕೆ.ಜಿ ಸಾರಜನಕ ಮತ್ತು 25 ಕೆ.ಜಿ ರಂಜಕವನ್ನು ಒಂದೇಬಾರಿ ಭೂಮಿಗೆ ಕೊಡಲು 
ಸಹ ಶಿಫಾರಸುಮಾಡಬಹುದು. 


ರಂಜಕ ಗೊಬ್ಬರ ಕೊಡುವ ಬಗ್ಗೆ ಅಖಿಲ ಭಾರತ ಜೋಳ ಸುಧಾರಣ 

* ಕಾರ್ಯಕ್ರಮದಲ್ಲಿ 1965-70 ಸಾಲಿನಲ್ಲಿ ನಡೆದಿದ್ದು ಶಕ್ತಿಮಾನ್‌ ತಳಿಗಳಿಗೆ ರಂಜಕದ 
ಉಪಯೋಗ ಅತಿ ಮಹತ್ವದ್ದೆಂದು ಕಂಡುಬಂದಿದೆ. ಈ ಪ್ರಯೋಗಗಳ ಆಧಾರದ 
ಮೇಲೆ ಹೆಕ್ಟೇರಿಗೆ 50 ಕೆ.ಜಿ ರಂಜಕಾಮ್ಲ ಪೂರೈಸುವುದು ಅರ್ಥಿಕ ದೃಷ್ಟಿಯಿಂದ 
ಲಾಭಧಾಯಕವೆಂದು ಕಂಡುಬಂದಿದೆ. ಇದಲ್ಲದೆ ರೈತರ ಹೊಲಗಳಲ್ಲಿಯೂ ರಂಜಕದ 

« ಉಪಯುಕ್ತತೆಯ ಬಗ್ಗೆ ಪ್ರಯೋಗಗಳನ್ನು ಕೈಗೊಳ್ಳಲಾಗಿದೆ. ಇವುಗಳ ಆಧಾರ 
ದಿಂದ ಸರಾಸರಿ 50 ಕೆ.ಜಿ ರಂಜಕ ಪೂರೈಸುವುದರಿಂದ "ಹೆಕ್ಟೇರಿಗೆ 7 ರಿಂದ 9 
ಕ್ವಿಂಟಲು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದೆಂದು ಕಂಡುಬಂದಿತು. ಧಾರವಾಡ 
ಸಂಶೊಧನಾ ಕೇಂದ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಹೆಕ್ಟೇರಿಗೆ 60 ಕೆ.ಜಿ 
ರಂಜಕವನ್ನು ಉಪಯೋಗಿಸುವುದರಿಂದ ಶಕ್ತಿಮಾನ್‌ ತಳಿಗಳ ಇಳುವರಿಯನ್ನು 


49 ಬೇಸಾಯ 


ಹೆಕ್ಟೇರಿಗೆ 25 ರಿಂದ 26 ಕ್ವಿಂಟಲ್‌ವರೆಗೆ ಹೆಚ್ಚಿಸಬಹುದೆಂದು ಕಂಡುಬಂದಿವೆ 1 
ಶಿರಗುಪ್ಪಾ ಸಂಶೋಧನಾಕೇಂದ್ರದಲ್ಲಿ ನೀರಾವರಿಯಲ್ಲಿ ಶಕ್ತಿಮಾನ ಜೋಳಕ್ಕೆ ಪ್ರತಿ 
ಬೆಳೆಗೂ ಹೆಕ್ಟೇರಿಗೆ ಕನಿಷ್ಠ 30 ಕೆ.ಜಿ ರಂಜಕ ಕೊಡುವುದು ಅವಶ್ಯವೆಂದು ಕಂಡು 
ಬಂದಿದ್ದು , ಇದನ್ನು ಪೂರೈಸದಿದ್ದಲ್ಲಿ ಇಳುವರಿಯು ತೀರ ಕೆಳಮಟ್ಟಕ್ಕೆ ಇಳಿಯುತ್ತದೆ. 
ಅಲ್ಲದೆ ಪ್ರತಿ ಬೆಳೆಗೂ 60 ಕೆ.ಜಿ ರಂಜಕವನ್ನು ಪೂರೈಸುತ್ತ ಹೋದಲ್ಲಿ ದನದ 
ಗೊಬ್ಬರದ ಉಪಯೋಗ ಮಾಡದಿದ್ದರೂ ಇಳುವರಿಯ ಮಟ್ಟವನ್ನು ಹೆಚ್ಚಿನ 
ಪ್ರಮಾಣದಲ್ಲಿರಿಸಬಹುದೆಂದು ದೀರ್ಫಾವಧಿ ಪ್ರಯೋಗಗಳಿಂದ ಕಂಡುಬಂದಿದೆ. 
ಈ ಪ್ರಯೋಗದ ಫಲಿತಾಂಶವನ್ನು ಕೋಷ್ಟಕ 11ರಲ್ಲಿ ಕೊಡಲಾಗಿದೆ. 


ಕೋಷ್ಟಕ 11 


ಶಿರಗುಪ್ಬಾ ಸಂಶೋಧನಾ ಕೇಂದ್ರದಲ್ಲಿ ಸಿ.ಎಸ್‌.ಎಚ್‌-1 ರ ಮೇಲೆ 
ರಂಜಕ ಹಾಗೂ ದನದ ಗೊಬ್ಬರದ ಪೂರೈಕೆಯಿಂದ ದೀರ್ಫಾವಧಿಯಲ್ಲಿ 
ಇಳುವರಿಯ ಮೇಲೆ ಆದ ಪರಿಣಾಮ 


ಜೋಳ, ಗೋಧಿ ಪರಿವರ್ತನೆ (ಕಾಲುಗೈ) ಯಲ್ಲಿ ಜೋಳದ ಇಳುವರಿ 





ಪ್ರತಿ ಬೆಳೆಗೆ ಕೊಟ್ಟ ಪ್ರಮಾಣ (ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) ಸರಾಸರಿ 
ದನದ ಗೊಬ್ಬರದ ಪ್ರಮಾಣ 
(ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) 0 1500 , 

ರಂಜಕಾಮ್ಲದ ಪ್ರಮಾಣ (ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) 

3 0 1384 3009 2197 

30 3060 3284 3172 

60 3464 3302 3381 

ಸರಾಸರಿ 2635 3199 2917 


ಮೂಲ: ಕೋ ಆರ್ಡಿನೇಚೆಡ್‌ ಅಗ್ರಾನಾಮಿಕ್‌ ಪ್ರಯೋಗದ ವಾರ್ಷಿಕವರದಿ 1973--74 


ರಾಸಾಯನಿಕ ಗೊಬ್ಬರ ಬಳಕೆಯಿಂದಾಗುವ ಲಾಭವು ಸಸ್ಮಸಂರಕ್ಷಣಾಕ್ರಮ 
ಗಳನ್ನು ಅನುಸರಿಸುವುದರ ಮೇಲೆಯೇ ಅವಲಂಬಿಸಿವೆ. ಕೃಷಿಸಂಶೋಧನಾಕೇಂದ್ರ 
ಶಿರಗುಪ್ಪಾದಲ್ಲಿನ 2 ವರ್ಷಗಳ ಸಂಶೋಧನೆಯ ಫಭಲಿತಾ:ಶಗಳು ಕೋಷ್ಟಕ 
12 ರಲ್ಲಿವೆ. 





1 ಮಹೇಂದ್ರಸಿಂಗ, ಬಿ.ಎ. ಕ್ರಾಂಜ್‌ ಮತ್ತು-ಜಿ.ವಿ. ಬೇರ್ಡ ಆಗ್ರಾನಮಿಕ್‌ ಪ್ರೊಡಕ್ಷನ್‌ ಟೆಕ್ನಿಕ್ಸ್‌ 
ಇನ್‌ ಸೋರ್ಗಮ್‌-1970 ಪುಟ 309, 313. 


ಜೋಳ 50 


ಕೋಷ್ಟಕ 12 


ಸಸ್ಯ ಸೆಂರಶ್ಷಣಾ ಕ್ರಮ ಹಾಗೂ ರಾಸಾಯನಿಕ ಗೊಬ್ಬರಗಳು 
ಸಿ.ಎಸ್‌.ಎಚ್‌-1 ಜೋಳದ ಇಳುವರಿಯೆ ಮೇಲೆ ಮಾಡಿದೆ ಪರಿಣಾಮ 
(1972-73, 1973-74 ವರ್ಷಗಳ ಸರಾಸರಿ) 


ಅ.ಸ. ಸಸ್ಯ ಸಂರಕ್ಷಣೆಯ ರಾಸಾಯನಿಕ ಗೊಬ್ಬರದ ಪ್ರಮಾಣ ಸರಾಸರಿ ಕಾಳಿನ ಇಳುವರಿ 
ವಿವರ (ಎಕರೆಗೆ ಕೆ.ಜಿಗಳಲ್ಲಿ) (ಎಕರೆಗೆ ಕೆ.ಜಿಗಳಲ್ಲಿ) 


ಸಾರಜನಕ ರಂಜಕ ಪೊಟ್ಯಾಶ್‌ 
100 75 50 





1 ಶಿಫಾರಸು ಮಾಡಿದ ಎಲ್ಲ 


ಕ್ರಮಗಳ ಅನುಸರಣೆ 5048 4670 4245 4654 
2 ಆಯ್ಕೆಮಾಡಿದ ಮಹತ್ವದ 
ಕ್ರಮಗಳ ಅನುಸರಣೆ 4862 471 | 3839 4471 
3 ಅನುಸರಣೆ ಮಾಡದಿರುವಿಕೆ 4088 4203 3813 4037 
ಸರಾಸರಿ 4666 4528 3966 
ಮೂಲ: ಶಿರಗುಪ್ಪಾ ಮಾಡಲ್‌ ಆಗ್ರಾನಮಿ ಪ್ರಯೋಗಗಳ ವಾರ್ಷಿಕ ವರಔ 197273 
ಮತ್ತು 1973-74 


ಮೇಲಿನ ಫಲಿತಾಂಶಗಳಿಂದ ಪೂರ್ತಿಪ್ರಮಾಣದಲ್ಲಿ ರಾಸಾಯನಿಕಗೊಬ್ಬರ 
ವನ್ನು ಕೊಡುವುದರಿಂದ ಲಾಭಪಡೆಯಬೇಕಾದರೆ, ಶಿಫಾರಸು ಮಾಡಿದ ಸಸ್ಕಸಂರಕ್ಷಣಾ 
ಕ್ರಮಗಳನ್ನು ಅನುಸರಿಸುವುದು ಅತಿ ಅವಶ್ಯಕವೆಂದು ಕಂಡುಬಂದಿದೆ. ಒಂದು ವೇಳೆ 
ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಲು ಆಗದಿದ್ದರೆ ಶಿಫಾರಸು ಮಾಡಿದ ರಾಸಾ 
ಯನಿಕ ಗೊಬ್ಬರಗಳ ಶೇಕಡಾ 75 ರಷ್ಟು ಕೊಟ್ಟರೆ ಸಾಕಾಗಬಹುದು. 


ಸಾಮಾನ್ಯವಾಗಿ ಜೋಳ ಬೆಳೆಯುವ ಪ್ರದೇಶದ ಭೂಮಿಯಲ್ಲಿ ಪೊಟ್ಕಾಶ್‌ದ 
ಪೂರೈಕೆ ಸಾಕಷ್ಟು ಪ್ರಮಾಣದಲ್ಲಿರುವುದರಿಂದ ಪೊಟ್ಯಾಶ್‌ ಮೇಲುಗೊಬ್ಬರವಾಗಿ 
ಕೊಡುವುದು ಎಲ್ಲ ಸನ್ನಿವೇಶಗಳಲ್ಲಿ ಉಪಯುಕ್ತವೆಂದು ಸದ್ಯಕ್ಕೆ ಕಂಡು ಬಂದಿಲ್ಲ. 
ಅಧಿಕ ಇಳುವರಿ ಜೋಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಹೋದಂತೆ ಪೊಟ್ಮಾಶ್‌ 
ಕೊರತೆಯಾಗುವುದು ಸ್ವಾಭಾವಿಕವಿದೆ. ಪೊಟ್ಯಾಶ್‌ ಗೊಬ್ಬರವನ್ನು ಮಣ್ಣಿನ ಪರೀಕ್ಷೆ 
ಆಧಾರದ ಮೇಲೆ ಬಳಿಸ: ಹೆಚ್ರಉತ್ತಮ. 
3 


ರಾಸಾಯನಿಕ ಗೊಬ್ಬರಗಳನ್ನು ಕೊಡುವ ಪದ್ಧತಿಗಳೂ ಅಷ್ಟೇ ಮಹತ್ವ 


11 ಬೇಸಾಯ 


ಕ್ಮಾಗಿದೆ. ಕೃಷಿ ಸಂಶೋಧನಾಕೇಂದ್ರ ಧಾರವಾಡದಲ್ಲಿ ಮುಂಗಾರು ಹಂಗಾಮಿನಲ್ಲಿ 
ಂದ್ಯಾಳ ಜೋಳದ ಮೇಲೆ ಈ ಬಗ್ಗೆ ಪ್ರಯೋಗಗಳನ್ನು ಕೈಗೊಳ್ಳಲಾಯಿತು. 
ಇದರ ಫಲಿತಾಂಶಗಳನ್ನು ಕೋಷ್ಟಕ 13ರಲ್ಲಿ ನಮೂದಿಸಲಾಗಿದೆ. 


ಕೋಷ್ಟಕ 13 


ಶಿವಿಧ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವ ಪದ್ಧತಿಗಳಿಂದ 

ನಾರವಾಡ ಕೇಂದ್ರದಲ್ಲಿಯ ಮುಂಗಾರಿಯಲ್ಲಿ ಜಿಳೆದ ನಂದ್ಯಾಳ 

ಸೋಳದ ಮೇಲೆ ಇಳುವರಿಯ ಪರಿಣಾಮ (5 ವರ್ಷಗಳ ಸರಾಸರಿ 
ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) 


ಕ.ಸ. ಗೊಬ್ಬರ ಕೊಡುವ ಪದ್ಧತಿಗಳು ಕೆಂಪುಮಣ್ಣು ಕಪ್ಪುಮಣ್ಣು 





1 ರಾಸಾಯನಿಕ ಗೊಬ್ಬರವನ್ನು ಮಣ್ಣಿಗೆ ಎರಚಿ 

ಮಿಶ್ರಮಾಡುವಿಕೆ 1603 1874 
2 ಕಾಳು ಬಿತ್ತುವ ಮೊದಲು ಕೂರಿಗೆಯಿಂದ 

ಲ 6 ಅಡ್ಡ ಹಾಗೂ ಉದ್ದ 

ಎ 


ಮೈ ಬಿತ್ತುವಿಕೆ 1666 2010 
3 ಬೀಜ ಹಾಗೂ ಗೊಬ್ಬರ ಏಕಕಾಲಕ್ಕೆ ಬಿತ್ತುವ 
ಕೂರಿಗೆ ಯಿಂದ ರಾಸಾಯನಿಕ ಗೊಬ್ಬರ ಬಿತ್ತುವಿಕೆ 1684 2066 


4 ಬೀಜ ಹಾಗೂ ಗೊಬ್ಬರ ಬಿತ್ತುವ ಕೂರಿಗೆಯಿಂದ 
ಅರ್ಧ ಗೊಬ್ಬರವನ್ನು ಬಿತ್ತುವ ಕೊಟ್ಟು 
ಇನ್ನುಳಿದ ಅರ್ಧ ಪಶಿಮಾಣಿವನ್ನು ಮೊದಲಸಲ 5 
ಹೊಡೆಯುವ ಕಾಲಕ್ಕೆ ಸಾಲಿನಲ್ಲಿ ಓಿತ್ತುವಿಕ 1665 2109 








ಈ ಪ್ರಯೋಗದಲ್ಲಿ ಹೆಕ್ಟೇರಿಗೆ 34-50 ಕೆ.ಜಿ ಸಾರಜನಕ ಮತ್ತು 22 ರಿಂದ 
13 ಕೆ.ಜಿ ರಂಜಕ ಗೊಬ್ಬರ ಏಕಕಾಲಕ್ಕೆಬಿತ್ತುವ ಕೂರಿಗೆಯಿಂದ ಕೊಡುವಿಕೆ ಅಥವಾ 
ಇಳು ಬಿತ್ತುವ ಮೊದಲೇ ಭೂಮಿಯಲ್ಲೇ ಅಡ್ಡ ಉದ್ದವಾಗಿ ಗೊಬ್ಬರ ಬಿತ್ತಿ 
ಗೊಬ್ಬರವನ್ನು ಭೂಮಿಗೆ ಎರಚುವುದಕ್ಕಿಂತ ಉತ್ತಮ ಪದ್ಧತಿಗಳೆಂದು ಕಂಡು 
ಂದಿದೆ. ಅಲ್ಲದೆ ಹಿಂಗಾರು ಜೋಳಕ್ಕೆ ರಾಸಾಯನಿಕ ಗೊಬ್ಬರವನ್ನು ಬಿತ್ತುವ 
। ರಿಂದ 4 ವಾರದ ಮೊದಲು ಮರದ ನೇಗಿಲದ ಸಾಲಿನಲ್ಲಿ 4''-5" (10-12.5 
ಓಮಿ) ಆಳದಲ್ಲಿ ಬೀಳುವಂತೆ ಬಿತ್ತುವಿಕೆ, ಗೊಬ್ಬರವನ್ನು ಮೇಲ್ಮಣ್ಣಿನಲ್ಲಿ ಚೆಲ್ಲುವು 
ಕ್ಕಿಂತ ಹೆಚ್ಚು ಉಪಯುಕ್ತವೆಂದು ಹಗರಿ ಸಂಶೋಧನಾಕೇಂದ್ರದಲ್ಲಿ ಕೈಕೊಂಡ 
ಸ್ರಿಯೋಗಗಳಿಂದ ತಿಳಿದುಬಂದಿದೆ. ಗೊಬ್ಬರವನ್ನು ಬೀಜಕ್ಕಿಂತಲೂ 2"-3" 
5-7 ಸೆ.ಮಿ)ಆಳವಾಗಿ ಹಾಗೂ ಬೀಜದಿಂದ 2-3" (5-75 ಸೆ.ಮಿ) ಅತರದಲ್ಲಿ 
ಸೀಳುವಂತೆ ಬೀಜ ಹಾಗೂ ಗೊಬ್ಬರವನ್ನು ಏಕಕಾಲದಲ್ಲಿ ಬಿತ್ತುವ ಕೂರಿಗೆಯಿಂದ 


ಜೋಳ 52 


ಕೊಡಬಹುದು. ಇಂತಹ ಕೂರಿಗೆಯನ್ನು ಧಾರವಾಡ ಕೃಷಿಕಾರೇಜಿನಲ್ಲಿ ಸಿದ್ಧ ಪಡಿನ 
ಲಾಗಿದೆ. ಖುಷ್ಕಿ ಪ್ರದೇಶದಲ್ಲಿ ರಾಸಾಯನಿಕ ಗೊಬ್ಬ ರವನ್ನು ಮೇಲ ಣ್ಣೆನಲ್ಲಿ ಎರ 
ಚುವುದರಿಂದ ಅಧಕ ಪೂರ್ತಿ ಊಪಯೋಗವು ಲಾಸ 


ನೀರಿನ ನಿರ್ವಹಣೆ: ಜೋಳವು ಮಳೆ 'ಅಭಾವ ಪರಿಸ್ಥಿತಿಯನ್ನು ತಡೆದುಕೊಳ್ಳಿ 
ಬಲ್ಲದಾದರೂ ನೀರಾವರಿ ಅನುಕೂಲತೆ ಇದ್ದಲ್ಲಿ ಹೆಚ್ಚಿನ ಇಳುವರಿಯನ್ನು ಕೊಡ 
ಬಲ್ಲದೆಂದು ಕಂಡುಬಂದಿದೆ. ಜೋಳದ ಬೆಳೆಯ ಬೇರುಗಳು ಭೂಮಿಯಲ್ಲಿ ಆಳ 
ವಾಗಿ ಬೆಳೆದು ಕೆಳಮಣ್ಣಿನಲ್ಲಿಯ ತೇವಾ:ಶವನ್ನು ತೆಗೆದುಕೊಳ್ಳುವಂತಾಗಬೇಕಾದರೆ 
ಬೆಳೆ ಚಿಕ್ಕದಿರುವಾಗ್ಗೆ ಮತ್ತು 3 ರಿಂದ 4 ವಾರಗಳೆದ್ದಿರುವಾಗ್ಗೆ ಜಮೀನಿನಲ್ಲಿ 
ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಳ್ಳುವುದು ಅವಶ್ಯ ಜೋ ಳದೆ ಬೆಳಿಗೆ 
ಸ್ಥಳೀಯ ಸುಧಾರಿತ ತಳಿಗಳಿಗೆ 158 ದಿನಗಳ ಅವಧಿಗೆ 30° (5 ಸೆ.ಮಿ) ಹಾಗೂ 
ಶಕ್ತಿಮಾನ್‌ ತಳಿಗಳಿಗೆ 105 ರಿಂದ 115 ದಿನಗಳ ಅವಧಿಗೆ 16" (40 ಸೆ.ಮಿ) 
ನೀರಿನ ಅವಶ್ಯಕತೆ ಇದೆಯೆಂದು ಪ್ರಯೋಗಗಳಿಂದ ಕ:ಡು ಬುದಿದೆ. ಬೇಸಿಗೆಯಲ್ಲಿ 
ಶಕ್ತಿಮಾನ್‌ ಜೋಳಕ್ಕೆ 22" (54 ಸೆ.ಮಿ) ನೀರು ಬೇಕಾಗುತ್ತದೆ. ಶಕ್ತಿಮಾನ್‌ 
ಜೋಳದ ನೀರಿನ ಬೇಡಿಕೆಯು, ಬೆಳೆ ತೆನೆ"ಹೊರಟ ಬಳಿಕ ಹೂವಾಡುವಾಗ್ಗೆ ಅತಿ 
ಹೆಚ್ಚಿನ ಮಟ್ಟದಲ್ಲಿರುತ್ತದೆ. ಈ ಬೇಡಿಕೆಯು ಬೆಳೆ ಬಿತ್ತಿದ ಸುಮಾರು 20 ದಿನ 
ಗಳಿಂದ 65 ದಿವಸಗಳವರೆಗೆ ಹೆಚ್ಚಾಗುತ್ತ ಹೋಗುತ್ತದೆ. ಸಾಮಾನ್ಯವಾಗಿ 100 
ರಿಂದ 125 ದಿವಸಗಳ ಬೆಳೆಗೆ 450 ರಿಂದ 500 ಮಿ.ಮಿ. ನೀರು ಬೇಕಾಗ 
ಬಹುದೆಂದು ಹೇಳಬಹುದು. 


ಸಾಮಾನ್ಯವಾಗಿ ಜೋಳ ಬೆಳೆಯುವ ಪ್ರದೇಶದಲ್ಲಿ ನೀರಾವರಿ ಕೊರತೆ ಇದ್ದರೆ 
ನೀರನ್ನು ಯಾವ ಘಟ್ಟದಲ್ಲಿ ಕೊಡಬೇಕೆಂದು ನಿರ್ಧರಿಸುವುದು ಮುಖ್ಯ. ಕೊಯ 
ಮತ್ತೂರು ಸಂಶೋಧನಾ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಬಿತ್ತಿದ ಬಳಿಕ ಪೈರು ಚಿಕ್ಕ 
ದಿರುವಾಗ್ಗೆ, ತೆನೆ ಬರುವಾಗ್ಗೆ ಮತ್ತು ಹೂವಾಡಂವಾಗ್ಗೆ ಹೀಗೆ ಮೂರು ಸಾರಿ 
ನೀರು ಕೊಟ್ಟಾಗ ಸಿ.ಎಸ್‌.ಎಚ್‌-1 ತಳಿಯಿಂದ, ಹೆಕ್ಟೇರಿಗೆ 43.2 ಕ್ವಿಂಟಾಲು 
ಇಳುವರಿ ದೊರಿತಿದೆ. ಈ ಮೂರು ಸಲವಲ್ಲದೆ ಕಾಳು ತುಂಬುವಾಗ ಮತ್ತೊಂದು 
ನೀರು ಕೊಟ್ಟಾಗ ಇಳುವರಿಯು ಹೆಕ್ಟೇರಿಗೆ 43.6 ಕ್ವಿಂಟಾಲು ದೊರೆಯಿತು. ಕಾಳು 
ಬಲಿಯಂವಾಗ್ಗೆ ನೀರು ಕೊಡುವುದನ್ನು ತಪ್ಪಿಸಬಾರದು. ಎರಡೇ ಬಾರಿ ನೀರು 
ಕೊಡಲು ಸಾಧ್ಯವಿದ್ದಾಗ ನೀರನ್ನು ಪೈರು ಚಿಕ್ಕದಿರುವಾಗ್ಗೆ ಹಾಗೂ ತೆನೆ ಮೂಡು 
ವಾಗ್ಗೆ ಕೊಡುವುದು ಅತಿ ಮಹತ್ವದ್ದು. ಇದರಿಂದ ಹೆಕ್ಟೇರಿಗೆ 35.9 ಕ್ವಿಂಟಾಲು 
ಇಳುವರಿ ದೊರೆತಿದ್ದುದಾಗಿ ಕೊಯಮತ್ತೂರು ಪ್ರಯೋಗಗಳಿಂದ ತಿಳಿದು ಬಂದಿದೆ. 


53 ಬೇಸಾಯ 


ಎರಡನೇ ನೀರನ್ನು ಹೂ ಮೂಡುವಾಗ್ಗೆ ಮತ್ತು ತೆನೆಮೊಡುವಾಗ್ಗಿ ಅಥವಾ 
ಪೈರು ಚಿಕ್ಕದಿರುವಾಗ ಮತ್ತು ಕಾಳು ಬಲಿಯುವಾಗ ಕೊಟ್ಟಾಗಲೇ ಇಳುವರಿಯು 
ಅನುಕ್ರಮವಾಗಿ ಹೆಕ್ಟೇರಿಗೆ 11.6 ಮತ್ತು 18.1 ಕ್ವಿಂಟಾಲು ದೊರೆಯಿತು. ಇದರ 
ಮೇಲಿಂದಲೂ ಪೈರು ಚಿಕ್ಕವಿರುವಾಗ್ಗೆ ಮತ್ತು ತೆನೆ ಮೂಡುವಾಗ ನೀರು ಕೊಡು 
ವುದರ ಹೆಚ್ಚಿನ ಅವಶ್ಯಕತೆ ಕಂಡುಬರುತ್ತದೆ 1 


ಹೊಲದಲ್ಲಿ ಬೆಳೆಯ ನೀರಿನ ಬೇಡಿಕೆಯನ್ನು ಎಲೆಯ ಬಣ್ಣ ಹಾಗೂ, 
ಎಲೆಯ ಸುರಳಿ ಸುತ್ತುವಿಕೆಯ ಲಕ್ಷಣಗಳ ಮೇಲೆ ನಿರ್ಧರಿಸಿ ನಿರಾವರಿಯನ್ನು 
ಕೈಗೊಳ್ಳಬಹುದು. ಸಸಿ ಇರುವಾಗ್ಗೆ, ತೆನೆ ಮೂಡುವಾಗ್ಗೆ, ಹೂ ಮೂಡುವಾಗ್ಗೆ 
ಮತ್ತು ಕಾಳು ಕಟ್ಟುವಾಗ್ಗೆ ನೀರು ಪೂರೈಸುವುದರಿಂದ ಅತ್ಯಧಿಕ ಇಳುವರಿಯನ್ನು 
ಪಡೆಯಬಹುದು. ನೀರಾವರಿಯ ಕೊರತೆ ಇದ್ದಲ್ಲಿ ಕಾಳು ತುಂಬುವಾಗ್ಗೆ ಕೊಡುವ 
ನೀರನ್ನು ಬಿಟ್ಟರೂ ಇಳಂವರಿಯಲ್ಲಿ ವಿಶೇಷ ಬದಲಾವಣೆಯಾಗಲಾರದು. ಕೇವಲ 
ಎರಡೇ ನೀರಿನ ಅನುಕೂಲತೆ ಇರುವಲ್ಲಿ ಬೆಳೆ ಚಿಕ್ಕದಿರುವಾಗ್ಗೆ ಹಾಗೂ ತೆನೆ ಮೂಡು 

. ವಾಗ್ಗೆ ನೀರು ಕೊಡುವುದರಿಂದ ಅಧಿಕ ಇಳುವರಿ ಪಡೆಯಲು ಸಾಧ್ಯವಿದೆ. 


ಜೋಳಕ್ಕೆ ನೀರು ಕಟ್ಟಲು ಭೂಮಿಯನ್ನು ಯೋಗ್ಯ ಪ್ರಮಾಣದ ಮಡಿಗಳ 
ನ್ನಾಗಿ ಬಿತ್ತಿದ ನಂತರ ಮಾಡಬಹುದು ಅಥವಾ ಬಿತ್ತುವ ಪೂರ್ವದಲ್ಲಿ ಮಡಿಗಳನ್ನು 
ಮಾಡಿ ನಂತರ ಕೈಕಾಳು ಹಾಕಬೇಕು. ಎಡೆ ಹೊಡೆಯುವಾಗ ಎರಡೂ ಸಾಲುಗಳಿಗೆ 
ಕೆಲವು ಪ್ರಮಾಣದಲ್ಲಿ ಮಣ್ಣು ಎರಿಸಿದರೆ ನೀರು ಹಾಯಿಸಲು ಮತ್ತಷ್ಟು ಅನುಕೂಲ 
ವಾಗುತ್ತದೆ. ಜೋಳವನ್ನು ಸಾಲುಬೋದು (ಮಡಿಗಳನ್ನು) ಮಾಡಿ ಬೋದಿನ ಅರ್ಧ 
ಎತ್ತರದಲ್ಲಿ ಕೈಗಾಳು ಹಾಕಿಯೂ ನೀರು ಕೊಟ್ಟು ಬೆಳೆಸಬಹುದು. ಹೀಗೆ ಮಾಡುವದ 
ರಿಂದ ಬೆಳೆಯ: ಉತ್ತಮವಾಗಿ ಬರುತ್ತದೆ. ಆದರೆ ಕಸಕಡ್ಡಿಗಳನ್ನು ತೆಗೆಯಲು ಎಡೆ 
ಹೊಡೆಯಲಾಗುವುದಿಲ್ಲ. ಇಂಥಹ ಪ್ರಸಂಗಗಳಲ್ಲಿ ಕಳೆನಾಶಕಗಳನ್ನು ಲಾಭದಾಯವಾಗಿ 
ಉಪಯೋಗಿಸಬೇಕು. ಯಾವುದೇ ನೀರಾವರಿ ಪದ್ಧತಿಯಲ್ಲಿ ಕೆಲವು ಹೆಚ್ಚಿನ ನೀರನ್ನು 
ಅಥವಾ ಮಳೆ ನೀರನ್ನು ತಾಕುಗಳ ಹೊರಗೆ ಹೋಗುವಂತೆ ಮಾಡುವದು ಮುಖ್ಯ. 
ಹೀಗೆ ಮಾಡಲು ಹೊರ ಬಿಸಿಗಾಲುವೆಗಳ ವ್ಯವಸ್ಥೆ ಮಾಡುವದು ಅವಶ್ಯಕ. ಸಾಲು 
ಬೋದು ಆಥವಾ ಚಿಕ್ಕಹರಿಯಲ್ಲಿ ನೀರು ಕೊಡುವ ಪದ್ಧತಿಗಳನ್ನು ಬದುಪಟ್ಟಿ ಪದ್ಮ 
ತಿಯಿಂದ ಸಮಮಾಡಿದ ಭೂಮಿಯಲ್ಲಿಯೂ ಅನುಸರಿಸಬಹುದು. 


ಸೋರ್ಗೆಮ ಇನ್‌ ಸೆವಂಟಿಸ್‌, ಆಕ್ಸ್‌ಫರ್ಡ್‌ ಅಂಡ್‌ ಐ. ಬಿ. ಎಚ್‌. ಪಬ್ಲಿಶಿಂಗ್‌ ಕಂಪನಿ 1971 


1 


ಅಧ್ಯಾಯ 7 
ಅಧಿಕ ಇಳುವರಿಗೆ ಭೂಮಿ ತಯಾರಿಕೆ 


ಮಳೆಯ ಆಶ್ರಯದಲ್ಲಿ ಬೆಳೆಯುವ ಜೋಳದಿಂದ ಅಧಿಕ ಇಳುವರಿ ಪಡೆಯಲು 
ನೀರಿನ ಸಂಗ್ರಹಣೆ ಮುಖ್ಯ. ಮಳೆಗಾಲದಲ್ಲಿ ಭೂಮಿಯ ಮೇಲ್ಭಾಗವನ್ನು ಹರಿದು 
ಹೋಗುವ ನೀರನ್ನು ಹೊಲದಲ್ಲಿ ಚಿಕ್ಕ ಬದವು ಹಾಕಿ, ಇಳಿಜಾರಿಗೆ ಅಡ್ಡ ಉಳುಮೆ 
ಮಾಡಿ ಶೇಖರಿಸಬಹುದು. ವಿಜಾಪುರ ಸಂಶೋಧನಾಕೇಂದ್ರದಲ್ಲಿ ಮೂರು ವರ್ಷ 
ಗಳ ವರೆಗೆ ಕೈಗೊಂಡ ಸಂಶೋಧನೆಗಳಲ್ಲಿ ಹೊಲದಲ್ಲಿ ಸುಮಾರು ಸ್ರಿ ಎಕರೆ ಪ್ರದೇಶದ 
ಚಿಕ್ಕ ಚಿಕ್ಕ ಮಡಿ ಮಾಡಿ ಸುತ್ತಲು ಒಂಬತ್ತು ಅಂಗುಲ (22.5 ಸೆ.ಮಿ) ಎತ್ತರದ 
ಬದು ಹಾಕಿದ ಶೇಕಡ ಆರರಷ್ಟು ಹಿಂಗಾರಿ ಚೋಳದ ಇಳುವರಿ ಹೆಚ್ಚಿತು. ಇದೇ 
ರೀತಿಯಾಗಿ ಚಿಕ್ಕಬದುವುಗಳನ್ನು ಹಾಕಿ 3/80 ರಿಂದ 1/20 ಎಕರೆ ಪ್ರದೇಶದ 
ಮಡಿಗಳನ್ನು ಮಾಡುವದರಿಂದ ಮೂರು ವರ್ಷಗಳ ಸರಾಸರಿಯಲ್ಲಿ ರಾಯಚೂರು 
ಸಂಶೋಧನಾ ಕೇಂದ್ರದಲ್ಲಿ ಶೇಕಡಾ 22ರಷ್ಟು ಹೆಚ್ಚಿನ ಇಳುವರಿ ದೊರೆತಿದೆ. ಹಗರಿ 
ಸಂಶೋಧನಾ ಕೇಂದ್ರದಲ್ಲಿ ಇದೇ ರೀತಿಯಾಗಿ. 1/4 ರಿಂದ 1/3 ಎಕರೆ ಪ್ರದೇಶಕ್ಕೆ 
ಮಾಡಲಾಗಿ ನಾಲ್ಕು ವರ್ಷದ ಸರಾಸರಿ ಶೇಕಡಾ 24 ರಷ್ಟು ಇಳುವರಿ ಹೆಚ್ಚಾದದ್ದು 
ಕಂಡು ಬಂದಿದೆ. 1 


ಕೆ ಜೋಳವು ಮುಖ್ಯವಾಗಿ ಮಳೆಯ ಅಶ್ರಯದಲ್ಲಿ ಬೆಳೆಯುವ ಪೈರಂ ಹೆಚ್ಚಿನ ಇಳು 

ವರಿ ಪಡೆಯಲು ಮುಖ್ಯವಾದ ಕೊರತೆಯೆಂದರೆ ಭೂವಿಂಯಲ್ಲಿ ಸಾಕಷ್ಟು ತೇವಾಂಶ ಇಲ್ಲ 
ದಿರುವುದು. ಜೋಳ ಬೆಳೆಯಂವ ಪ್ರದೇಶದಲ್ಲಿ ಮಳೆಯ ಒತ್ತಡವು ಭೂಮಿಯಲ್ಲಿ ಬೀಳು 
ವುದರಿಂದ, ನೀರು ಇಂಗದೆ ಭೂಮಿಯ ಮೇಲೆ ಹರಿದು ಹೊಗುತ್ತದೆ. ಭೂಮಿಯು ಇಳಿ 
ಜಾರು ಜಾಸ್ತಿ ಇದ್ದರೆ ಈ ರೀತಿ ನೀರು ಹರಿದು ಹೋಗುವದು ತೀರ ಹೆಚ್ಚಾಗುತ್ತದೆ. 
ಕಾರಣ, ಜೋಳ ಬೆಳೆಯಲು ನೀರು ಹಾಗು ಭೂಮಿಯನ್ನು ಹೇಗೆ ಸಂರಕ್ಷಿಸಿ ಅಭಿವೃದ್ದಿ 
ಪಡಿಸಬೇಕೆಂಬ ಬಗ್ಗೆ ಪ್ರಯೋಗಗಳನ್ನು ಕೈಕೊಳ್ಳಲಾಯಿತು. ಮಳೆಯ ಆಶ್ರಯದಲ್ಲಿ 
ಜೋಳ ಬೆಳೆಯುವ ಪ್ರದೇಶಗಳಲ್ಲಿ ಒಡ್ಡು ಹಾಕುವುದು ಸಾಮಾನ್ಯವಾಗಿ ರೂಡಿಯ 
ಲ್ಲಿದೆ. ಒಡ್ಮುಗಳನ್ನು ಸಾಮಾನ್ಯವಾಗಿ ಹೊಲದಲ್ಲಿ ರೈತರು ಭೂಮಿಯ ಅಂಚಿಗುಂಟ 





೩ ಡ್ರೈಫಾರ್ಮಿಂಗ್‌ ಇನ್‌ ಇಂಡಿಯಾ ಐ.ಸಿ,ಎ.ಆರ್‌ ಪ್ರಕಟಿಣೆ 1968, 


55 ಅಧಿಕ ಇಳುವರಿ ಭೂಮಿ ತಯಾರಿಕೆ 


ಒಂದೇ ಸ್ಥಳದಲ್ಲಿ ಹಾಕುತ್ತಾರೆ. ಇದರ ಬದಲು ಸಮಪಾತಳಿ ತತ್ವದ ಮೇಲೆ ಒಡ್ಡು 
ಹಾಕುವುದು ಲಾಭದಾಯಕವೆಂದು ಪ್ರಯೋಗಗಳಿಂದ ಕಂಡು ಬಂದಿದೆ. ಇದರಿಂದ 
ಶೇಕಡಾ 22ರಷ್ಟು ಜೋಳ ಇಳುವರಿ ಹೆಚ್ಚಾಗುವದೆಂದು ಗದಗ ಹಾಗೂ ರಾಯ 
ಚೂರುಗಳಲ್ಲಿ ಕಂಡಂ ಬಂದಿದೆ. ಮಳೆಯ ಅಭಾವದ ವರ್ಷಗಳಲ್ಲಿ ಇಳುವರಿಯು 
ಶೇಕಡಾ 44ರ ವರೆಗೆ ಹೆಚ್ಚಬಹುದು. ಇಂತಹದೆ ಪ್ರಯೋಗಗಳಲ್ಲಿ ಹಗರಿ ಸಂಶೋ 
ಧನಾ ಕೇಂದ್ರದಲ್ಲಿ ಸಮಪಾತಳಿ ಒಡ್ಮುಗಳಿಂದ ಜೋಳದ ಇಳುವರಿಯಲ್ಲಿ ಶೇಕಡಾ 
24 ರಷ್ಟು ಹೆಚ್ಚಳವಾದದ್ದು ಕಂಡು ಬಂದಿದೆ. ಇಳುವರಿ ಹೆಚ್ಚಳವಾಗುವುದಲ್ಲದೆ 
ಭೂಮಿಯ ಬೆಲೆಯು ಹೆಚ್ಚುತ್ತದೆ. ಹೀಗಾಗಿ ಸಮಪಾತಳಿ ಒಡ್ಡುಗಳಿಂದ ಎರಡು 
ವರ್ಷಗಳಲ್ಲಿ ಶೇಕಡಾ 137 ರಷ್ಟು ಲಾಭವಾಗುವುದೆಂದು ಪ್ರಯೋಗಗಳಿಂದ ತಿಳಿದು 
ಬಂದಿವೆ. 





ಚಿತ್ರ 8 ಅ; ತೇಲುಮಣೆ 


ಇಂತಹ ಸಮಪಾತಳಿ ಒಡ್ಡುಗಳ ನಡುವಣ ಪ್ರದೇಶವನ್ನು ಬದು 
ಪಟ್ಟಿಯಿಂದ ಸಮ ಮಾಡುವುದರಿಂದ ಇದಕ್ಕೂ ಹೆಚ್ಚಿನ ಪ್ರಯೋಜನವಾಗು 
ವುದು. ಕಪ್ಪು ಎರೆ ಜಮೀನಿನಲ್ಲಿ ಇಂತಹ ಬದು ಪಟ್ಟಿಗೆ ಶೇಕಡ 0.2 ಇಳಿಜಾರು 
ಕೊಡುವುದರಿಂದ ನೀರು ನಿಧಾನವಾಗಿ ಹರಿಯುತ್ತದೆ. ಮತ್ತು ಹೆಚ್ಚಿನ ಪ್ರಮಾಣ 
ದಲ್ಲಿ ಭೂಮಿಯಲ್ಲಿ ಸಂಗ್ರಹವಾಗುತ್ತದೆ. ಸಮಪಾತಳಿ ಒಡ್ಡುಗಳ ನಡುವಿನ 


ಜೋಳ 56 


ಜಮೀನಿನಲ್ಲಿ ಈ ರೀತಿಯ ಬದುಪಟ್ಟಿ ಪದ್ದತಿಗೆ ಭೂಮಿಯನ್ನು ಸಮಮಾಡುವುದ 
ರಿಂದ ಕೇವಲ ಸಮಪಾತಳಿ ಒಡ್ಡುಗಳೆ ತಾಕುಗಳಿಗಿಂತಲೂ ಶೇಕಡಾ 51 ರಷ್ಟು 
ಹೆಚ್ಚಿಗೆ ಕಾಳಿನ ಇಳುವರಿಯನ್ನು ಪಡೆಯಲಾಯಿತು. ಅಧಿಕ ಇಳುವರಿ ಹಾಗೂ 
ಭೂಸುಧಾರಣೆಯಿಂದ ಹೆಚ್ಚಾದ ಬೆಲೆಯನ್ನು ಲೆಕ್ಕಹಾಕಲಾಗಿ ಈ ಪದ್ದ ತಿಯಿಂದ 
ಎರಡಂ ವರ್ಷಗಳಲ್ಲಿ ಶೇಕಡಾ 44 ರಷ್ಟು ಹೆಚ್ಚಿನ ಆದಾಯ ದೊರೆಯಿತು. 1 





ಚಿತ್ರ 8 ಆ: ಸಮಗೊಳಿಸುವ ಮಣೆ 


ಇಂತಹದೇ ಸನ್ನಿವೇಶದಲ್ಲಿ ಈ ಬದುಪಟ್ಟಿಗಳಿಂದ ಹರಿದುಹೋದ ನೀರನ್ನು 
ಕೆಳಮಟ್ಟದಲ್ಲಿ ಸಣ್ಣ ಕೆರೆ ತೋಡಿ ಸಂಗ್ರಹಿಸಿ ಪುನಃ ಈ ನೀರನ್ನು ಬೆಳಗೆ ಒಂದೆರಡು 
ಬಾರಿ ಕೊಡುವುದರಿಂದ ಇದಕ್ಕೂ ಹೆಚ್ಚಿನ ಲಾಭ ಪಡೆಯಬಹುದೆಂದು ಕಂಡುಬಂದಿವೆ. 
ಇದಲ್ಲದೆ ಇಂತಹ ಜಮೀನುಗಳಲ್ಲಿ ಒಂದು ಮಳೆಗಾಲದ ಜೋಳದ ಬೆಳೆಯನ್ನು 
ತೆಗೆದುಕೊಂಡು ಸಂಗ್ರಹಿಸಿದ ನೀರಿನಿಂದ ಕೆಲವು ಪ್ರದೇಶದಲ್ಲಾದರೂ ಹಿಂಗಾರಿಯಲ್ಲಿ 
2-3 ನೀರುಣ್ಣಿಸಿ ಗೋಧಿಯ ಎರಡನೇ ಬೆಳೆಯನ್ನು ಬೆಳೆಯಲು ಸಾಧ್ಯವಿದೆ. 
ಎಚ್‌. ಎಸ್‌.ಎಮ್‌. ಚನ್ನಬಸಯ್ಯ ಪಿ.ಎಚ್‌.ಡಿ ಥೀಸೀಸ್‌ 1975 ಕರ್ನಾಟಕ ಯೂನಿವರ್ಸಿಟಿ 

ಧಾರವಾಡ 


57 ಅಧಿಕ ಇಳುವರಿಗೆ ಭೂಮಿ ತಯಾರಿಕೆ 


ಬದು ಪಟ್ಟಿಗಾಗಿ ಭೂಮಿ ಸಮಮಾಡುವುದನ್ನು ಒಂದೇ ವರ್ಷದಲ್ಲಿ ಮುಗಿ 
ಸುವುದಕ್ಕಿಂತಲೂ 2 ವರ್ಷ ಸ್ವಲ್ಪ ಸ್ವಲ್ಪ ಪ 


ವಜ ಇ 


ಮಾಣದನ್ಲಿ ಮಾಡುವುದು ಹೆಚ್ಚು 





ಚಿತ್ರ 8 ಈ : ಬದು ನಿರ್ಮಾಪಕ 
ಉಪಯುಕ್ತ ವೆಂದು ಕಂಡು ಬಂದಿದೆ. ಇದರಿಂದ ಭೂ ಫಲವತ್ತತೆಯಲ್ಲಿ ಬಹಳಷ್ಟು 
ವ್ಯತ್ಕಾಸವಾಗದೆ ಜೋಳದ ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ 
ವಾಗುತ್ತದೆಂದು ಪ್ರಯೋಗಗಳಿಂದ ಕಂಡು ಬಂದಿದೆ, 


ಜೋಳ 58 


ಶೆಪ್ಪು ಎರೆ ಜಮೀನಿಗೆ ಬದುಪಟ್ಟಿಯ ಅಗಲಳತೆಯು 33 ಅಡಿಗಳಷ್ಟಿದ್ದು 
ಪಟ್ಟಿಯ ಇಳಿಜಾರಿನ ಪ್ರಮಾಣವು ಶೇಕಡಾ 2 ರಷ್ಟು ಇಡುವುದರಿಂದ ಆತಿ ಹೆಚ್ಚಿನ 
ತೇವಾಂಶ ಸಂಗ್ರಹವಾಗಿ ಭೂಸವಕಳಿ ಆಗದೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹ 
ದೆಂದು ಈ ಪ್ರಯೋಗಗಳಲ್ಲಿ ಕಂಡುಬಂದಿದೆ. ಎಚ್‌.ಎಸ್‌.ಎಂ ಚನ್ನಬಸಯ್ಯ ಪಿ.ಎಚ್‌.ಡಿ 
ಥೀಸಿಸ್‌. 1975 ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಇತ್ತಿಚಿಗೆ 1970-72 
ರಲ್ಲಿ ರೈತರ ಹೊಲಗಳಲ್ಲಿ ಕೈಗೊಂಡ ಪ್ರಯೋಗಗಳಲ್ಲಿ 114 ಎಕರೆ ಪ್ರದೇಶಕ್ಕೆ 
ಇಳಿಜಾರಿಗೆ ಅಡ್ಡವಾಗಿ ಉಳಮೆ ಮಾಡಿ ಸುತ್ತಲೂ ಚಿಕ್ಕಬದು ಹಾಕುವುದರಿಂದ 
ಇಳುವರಿ ಹೆಚ್ಚುವುದಲ್ಲದೆ ಇಂತಹ ತಾಳುಗಳಲ್ಲಿ ರಾಸಾಯನಿಕ ಗೊಬ್ಬರದಿಂದಲೂ 
ಹೆಚ್ಚಿನ ಲಾಭ ದೊರೆಯುವುದೆಂದು ಕಂಡುಬಂದಿದೆ. ಈ ಮಾಹಿತಿಯನ್ನು ಕೋಷ್ಟಕ 
14ರಲ್ಲಿ ಕೊಟ್ಟಿದೆ. 


ಕೋಷ್ಟಕ 14 


ತೇವ ಸಂಗ್ರಹಣೆ ಕ್ರಮಗಳು ಹಾಗೂ ರಾಸಾಯನಿಕ ಗೊಬ್ಬರದ ಬಳಕೆ 
ಯಿಂದ ಜೋಳದ ಇಳುವರಿಯ ಮೇಲೆ ಆದ ಪರಿಣಾಮ 


ಅ. ಸ." ತಳಿ ಜಿಲ್ಲೆ ಶಿಫಾರಸು ಮಾಡಿದ ನಿಯಂತ್ರಿತ ಗೊಬ್ಬರದ 
ತೇವ ಸಂಗ್ರಹಣೆ ತಾಕುಗಳಲ್ಲಿಯ ಪ್ರಮಾಣ 
ಕಾರ್ಯ ಅನುಸರಿಸಿದ ಇಳುವರಿ ಹೆಕ್ಟೇರಿಗೆ 
ತಾಕುಗಳಲ್ಲಿಯ ಇಳವರಿ (ಹೆಕ್ಟೇರಿಗೆ .ಜಿಗಳಲ್ಲಿ) 
(ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) (ele) 

1 ಸಿ.ಎಚ್‌.ಎಸ್‌-1 ಧಾರವಾಡ 1774 1420 ಇಲ್ಲ 

೫ 3758 3281 50 ಕೆ.ಜಿ ಸಾರಜನಕ 
4 25 ಕೆ.ಜಿ ರಂಜಕ 
25 ಕೆ.ಜಿ ಪೊಟ್ಯಾಶ್‌ 
2 ಎಂ-35-1 ಧಾರವಾಡ 1243 1108 ಇಲ್ಲ 
ಮಾಲದಂಡಿ 1784 1669 50 ಕೆ.ಜಿ ಸಾರಜನಕ 
' 25 ಕೆ.ಜಿ ರಂಜಕ 
25 ಕೆ.ಜಿ ಪೊಟ್ಯಾಶ್ಯ 
3 ಮೂಗುತಿ ವಿಜಾಪುರ « 1287 1192 ಇಲ್ಲ 
1810 1751 50 ಕೆ.ಜಿ ಸಾರಜನಕ 
25 ಕೆ.ಜಿ ರಂಜಕ 
25 ಕೆ.ಜಿ ಪಾಟ್ಯಾಶ್‌ 





ಮೂಲ: ಕೋಲರ್ಡಿನೇಟೆಡ್‌ ಅಗ್ರಾನಾಮಿಕ್‌ ರೀಸರ್ಚ್‌ ಪ್ರಾಜೆಕ್ಟ್‌ -ಪೋಗ್ರೆಸ್‌ರಿಪೊರ್ಟ್‌ 
1970-71 ಮತ್ತು 1971-72 


ಅಧ್ಯಾಯ 8 
ಕೀಟಿ ಹಾಗೂ ರೋಗಗಳ ಹತೋಟ 


1. ಕೀಟಿಗಳು 


ಜೋಳಕ್ಕೆ ಅನೇಕ ಕೀಟಗಳು ಬಿಳೆತ್ತವೆ; ರೋಗಗಳು ತಗುಲುತ್ತವೆ. ಪರಿಣಾ 
ಮವಾಗಿ ಇಳುವರಿ ಕಡಮೆಯಾಗುತ್ತದೆ. ಅತಿ ಹೆಚ್ಚಿನ ಬಾಧೆಯಾದಾಗ ಇಳುವರಿ 
ಬರುವುದೇ ಇಲ್ಲ. ಜೋಳದ ಬೆಳೆಗೆ ಸುಮಾರು ನೂರು ತರಹದ ಹುಳದ ಬಾಧೆ 
ಯು ತಗಲುತ್ತದೆಂದು ಕಂಡು ಬಂದಿದೆ. ಇವುಗಳಲ್ಲಿ ಶೇಕಡಾ 10ರಷ್ಟು ಹುಳಗಳು 
ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗೆ ಹಾನಿಯುಂಟುಮಾಡುತ್ತವೆ. ಜೋಳಕ್ಕೆ ಬೀಳುವ 
ಕೀಟಗಳನ್ನು 1) ಮಣ್ಣಿನಲ್ಲಿಯ ಕೀಟಗಳು 2) ,ಸಸಿಗಳ ಮೇಲಿನ ಕೀಟಗಳು 
3) ಎಲೆಯ ಮೇಲೆ ಬೀಳುವ ಕೀಟಗಳು 4) ` ಎಲೆಗಳಿಂದ ರಸಹೀರುವ ಕೀಟಗಳು 
5) ಕಾಂಡ ಕೊರೆಯುವ ಕೀಟಗಳು 6) ತೆನೆ ಹುಳುಗಳು ಮತ್ತು 7) ಸಂಗ್ರ 
ಹಣೆಯಲ್ಲಿ ತೆಗಲುವ ಕೀಟಗಳೆಂದು ಏಳು ಬಗೆಗಳಾಗಿ ವಿಂಗಡಿಸಬಹುದು. 


1) ಮಣ್ಣಿನಲ್ಲಿಯೆ ಹುಳುಗಳು : ಜೀರಹುಳ, ಗೆದ್ದಲು ಮುಂತಾದ ಹುಳಗಳು 

ಬೇರನ್ನು ತಿಂದಂ ಬೆಳೆಯ ಸಂಖ್ಯೆಯನ್ನು ಕಡಮೆ ಮಾಡುವುದರಿಂದ ಇಳುವರಿ 

ತಗ್ಗುತ್ತದೆ. ಎಕರೆಗೆ 8 ಕೆ.ಜಿ ಫೋರೇಟ್‌ ಹರಳು ಅಥವಾ 10 ಕೆ.ಜಿ ಕಾರ್ಬೊ 

ಪೋರಾನ್‌ ಹರಳು ಅಥವಾ 12 ಕೆ.ಜಿ ಡೈಸಲ್ಹೊಟಾನ್‌ ಹರಳುಗಳನ್ನು ಮಣ್ಣಿಗೆ 

ಎಪ್ರೀಲ್‌-ಮೇ ತಿಂಗಳಲ್ಲಿ ಮೊದಲೆ ಮಳೆ ಬಂದ ಕೂಡಲೆ ಬೆರೆಯಿಸಬೇಕು. ಅಲ್ಲದೆ . 
ಬೇಸಿಗೆಯಲ್ಲಿ ಮಳೆ ಬಂದ ಕೂಡಲೆ ಭೂಮಿಯನ್ನು ಉಳಬೇಕು ಅಂದರೆ ಹುಳುಗಳು 

ಬಿಸಿಲಿಗೆ ಸಿಕ್ಕಿ ನಾಶವಾಗುತ್ತವೆ. 


2) ಸಸಿಗಳ ಮೇಲೆ ಬೀಳುವ ಹುಳುಗಳು ; ಇವುಗಳಲ್ಲಿ ಮುಖ್ಯವಾದು 
``. ದೆಂದರೆ ಸುಳಿ ಕೊರೆಯುವ ನೊಣ ಎಂಥರಿಗೊನಾ ವೆರಿಯಾ ಪ್ರಭೇದ ಸೊಕ್ಕಾಟಾ 
ರೊಂಡನಿ. ಇದು ಅತಿ ಮಹತ್ವವಾದ ಹುಳು. ಈ ನೊಣಗಳು ಎಲೆಗಳಮೇಲೆ 
ಮೊಟ್ಟೆ ಇಡುತ್ತವೆ. ಅವುಗಳಿಂದೆ ಬಂದ ಮರಿಹಂಳುಗಳಂ ಪೈರಿನ ಸುಳಿ ಕೊರೆದು 


\ 


ಜೋಳ 60 


ಒಳಗಡೆ ಪ್ರವೇಶಿಸಿ ಸುಳಿಯನ್ನು ಕೊರೆಯುತ್ತವೆ. ಇದರಿಂದ ಸುಳಿ ಒಣಗುತ್ತದೆ 
ಸಸ್ಯಗಳು 4ರಿಂದ 6 ವಾರದವು ಇರುವವರೆಗೆ ಇದರ ಕಾಟ ಹೆಚ್ಚು . ಈ ರೀತಿ 





ಚಿತ್ರ 9 ; ಸುಳಿಕೊರೆಯುವ ನೊಣ ( ಎಂಥರಿಗೊನಾ -ವೆರಿಯಾ ) 

1. ಕಾಂಡದೊಳಗೆ ಮ್ಯಾಗಟ್‌ 2, ಮ್ಯಾಗಟ್‌ 3. ಕೋಶ, 4. ನೊಣ 
ಯಾಗಿ ಸುಳಿ ಒಣಗಿದ ಸಸಿಗಳು ಕವಲು ಒಡೆಯುತ್ತವೆ. ಈ ಕವಲುಗಳಿಗೂ ಮತ್ತೆ 
ನೋಣದ ಕಾಟ ಆಗುತ್ತದೆ. ಹೀಗಾಗಿ ಹೊಲದಲ್ಲಿ ತೆನೆ ಇರುವ ದಂಟುಗಳ ಸಂಖ್ಯೆ 
ಕಡಮೆಯಾಗಿ ಇಳುವರಿ ಕುಂದುತ್ತದೆ. ಬೆಳೆಯಾಗುವಿಕೆಯು ಇದರಿಂದ ತಡವಾಗು 
ತ್ತದೆ. ಕೆಲಸಮಯ ಈ ಸುಳಿನೊಣದ ಬಾಧೆ ಅತಿ ಹೆಚ್ಚಾಗಿ ಬಿತ್ತಿದ ಹೊಲಗ 
ಳನ್ನು. ಪೂರ್ತಿಯಾಗಿ ಹರಗಿದ ಉದಾಹರಣೆಗಳೂ ಇವೆ. ಈವರೆಗೆ ಕೈಗೊಂಡ 
ಪ್ರಯೋಗಗಳ ಪ್ರಕಾರ ನಮ್ಮ ರಾಜ್ಯದಲ್ಲಿ ಈ ನೋಣದ ಹಾವಳಿಯು ಮಾರ್ಚ್‌ 
ತಿಂಗಳಿಂದ ಜೂನ್‌ ಅಂತ್ಯದವರೆಗೆ ಕಡಮೆ ಪ್ರಮಾಣದಲ್ಲಿರುತ್ತದೆ. ಶಕ್ತಿಮಾನ್‌ 
ತೆಳಿಗಳು ಈ ಹುಳದ ಬಾಧೆಗೆ ಹೆಚ್ಚು ತುತ್ತಾಗುತ್ತವೆ. ಇಂತಹ ತಳಿಗಳನ್ನು 
ಮಾರ್ಚ್‌ ನಿಂದ ಜೂನ್‌ ತಿಂಗಳವರೆಗೆ ಬಿತ್ತಿದಲ್ಲಿ ಯಾವದೇ ರಾಸಾಯನಿಕ ಕೀಟನಾ 
ಶಕ ಉಪಯೋಗಿಸುವ ಅವಶ್ಯಕತೆ ಇರುವುದಿಲ್ಲ. ಇದಾಗದಿದ್ದಿರೆ ಎಕರೆಗೆ 16 ಕೆ.ಜಿ 
ಫೋರೇಟ್‌ ಹರಳು ಅಥವಾ 16 ಕೆ.ಜಿ ಡೈಸಲ್ಪೊಟಾನ್‌ ಹರಳು ಅಥವಾ 8 ಕೆ.ಜಿ 
ಕಾರ್ಬೊಫ್ಯೂರಾನ್‌ ಹರಳನ್ನು ಬೆಳೆಯ ಸಾಲುಗಳಲ್ಲಿ ಕೊಡುವುದರಿಂದ ಸುಳಿ 
ನೊಣದ ಕಾಟವನ್ನು ಸಮಾಧಾನಕರವಾಗಿ ತಡೆಗಟ್ಟಬಹುದು. 


| 


61 ಕೀಟ ಹಾಗೂ ರೋಗಗಳ ಹತೋಟಿ 


3) ಎಲೆಯ ಮೇಲೆಬೀಳುವ ಕೀಟಿಗಳು : ಇವುಗಳಲ್ಲಿ ಮುಖ್ಯ ವಾದ ಕೀಟ 
ವೆಂದರೆ ರೆಕ್ಕೆಗಳಿಲ್ಲದ ಚಿಕ್ಕನ್‌ ವಿಂಗಲೆಸ್‌ ಗ್ರಾಸ್‌ಹಾಪೆರ್‌ (ಕೊಲ್ಮೇನಿಯ್ಯಾ 
"ಸೈೆನೇರಿಯಾಂಯ್ದಿಸ್‌): ಮತ್ತು ಇತರ ಚಿಟ್ಟೆಗಳು ಈ ಚಿಟ್ಟಿಗಳು ಮಣ್ಣಲ್ಲಿ 
ತತ್ತಿಗಳೆನ್ನಿಡುತ್ತವೆ. 1%: 


ಇದರಿಂದ ಹೊರಬಂದ ರೆಕ್ಕೆಗಳಿ 
ಲ್ಲದ ಚಿಟ್ಟಿ ಮರಿಗಳು ಎಳೆಯ ಎಲೆ 
ತಿಂದು ಪೈರನ್ನು ನಾಶಮಾಡುತ್ತವೆ. 
ಇಂತಹ ಇತರ ಚಿಟ್ಟೆಗಳನ್ನು 
ಹತೋಟಿಯಲ್ಲಿಡಲು ಹೊಲಗಳ 
ಬದುವಿನ ಮೇಲೆ ಮತ್ತು ಹೊಲ 
ಗಳಲ್ಲಿ ಶೇಕಡಾ. 5 ಅಥವಾ 10ರ 
ಬಿ.ಎಚ್‌.ಸಿ. ಪುಡಿಯನ್ನು ಧೂಳಿ 
ಸಬೇಕು. 


4) ಎಲೆಗಳಿಂದ ರಸಹೀರುವ 
ಕೀಟಗಳು : ಇವುಗಳಲ್ಲಿ ಮುಖ್ಯ 
ವಾದುದೆಂದರೆ ಸಸ್ಯ ಹೇನು 
(ಎಫಿಡ್ಸ್‌ ರೊಪಲೊ ಸಿಪಿಸ್‌ 
ಮೈಥಿಸ್‌), ಸುಳಿ ಅಂಟು ತಿಗಣೆ 
ಪ್ಲಾಂಟ್‌ ರಾಪರ್ಸ್‌ಪೆರಿಗೆನಿಯಾಸ್‌) 
ಮೈಥಿಸ್‌ ್ಯಸ್‌ಮೂಡ್‌) ಗರಿನುಸಿ 
ಕ ಸ , (ಪ್ಯಾರಟೆಟ್ರಾನಿಕಸ್‌ ಇಂಟಿಕಸ್‌). 

ಚಿತ್ರ 10 : ಡೆಕ್ಕನ್‌ ರೆಕ್ಕೆ ಇಲ್ಲದ ಮಿಡತೆ (ಕೊಲ್ಮೇನಿಯ ಸ್ಲೆನೇರಿಯಾಯ್ಡಿಸ್‌) 1) ಚಿಟ್ಟಿ 
2) ಹೆಣ್ಣು ಮೊಟ್ಟೆಯಿಡುವಿಕ 5) ಚಿಟ್ಟಿ ತೆನೆಯಲ್ಲಿನ ಕಾಳುತಿನ್ನುವಿಕೆ 4) ಚಿಟ್ಟಿ ಎಲೆತಿನ್ನುವಿಕೆ ” 





1 ಸೆಸ್ಯಹೇನು (ಎಫಿಸ್‌ ಮೈಥಿಸ್‌) : ಇವು ಹೆಚ್ಚಿನ ಸಖ್ಯೆಯಲ್ಲಿ ಎಲೆಗಳು 
ತಳಭಾಗದಲ್ಲಿರುತ್ತವೆ. ಎಲೆಗಳಿಂದ ರಸ ಹೀರುವುದರಿಂದ ಬೆಳೆ ರೋಗದ ಲಕ್ಷಣ 
ತೋರಿಸುತ್ತದೆ. ಇವುಗಳಿಂದ ಅಂಟಿನಂತಹ ಪದಾರ್ಥ ಬರುವುದರಿಂದ ಎಲೆಗಳ ಮೇಲೆ 
ಕಪ್ಪು ಬಣ್ಣದ ಬುಷ್ಟು ಬೆಳೆಯುತ್ತದೆ. ಅಲ್ಲದೆ ಇರುವೆ, ನೋಣ ಮುಂತಾದುವುಗಳು 
ಹೆಚ್ಚುತ್ತವೆ. ನಿಸರ್ಗದಲ್ಲಿರತಕ್ಕ ಶತ್ರುಕೀಟಗಳಿಂದ ಈ ಹುಳದ ಹಾವಳಿಯು 
ಸಾಮಾನ್ಯವಾಗಿ ಹೆಚ್ಚಾಗುವುದಿಲ್ಲ. ಆದರೂ ಇದರ ಹಾವಳಿ ತೀರ ಹೆಚ್ಚು ಕಂಡು 
ಬಂದಲ್ಲಿ 18 ಲೀಟರ್‌ ಡೈಮಿಥೋಟ್‌ ಕರಗಿಸಿ ಸಿಂಪಡಿಸುವುದು ಉತ್ತವಂ, 


\ 
\ 


ಜೋಳ 62 


i) ಅಂಟು ತಿಗಣೆ (ಪ್ಲಾಂಟ್‌ ಹಾಪೆರ್ಸ್‌) : ಈ ಹುಳಗಳು ಬೆಳೆಯ ಎಲೆಯ 
ಮೆಲ್ಫಾಗದ ಮಧ್ಯೆ ರೇಖೆಯಲ್ಲಿ ತತ್ತಿ ಇಡುತ್ತವೆ. ಈ ತತ್ತಿಗಳಿಂದ ಬಂದ ಮರಿ 





ಚಿತ್ರ 11: ಸಸ್ಯಹೇನು 

ಗಳು ಮತ್ತು ದೊಡ್ಡ ಹುಳುಗಳಂ ಬೆಳೆಯ ಸುಳಿ ಹಾಗೂ ಎಲೆಯ ಕೆಳಭಾಗದಲ್ಲಿ 
ರಸ ಹೀರಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ 
ಒಣಗಬಹುದು ಅಥವಾ ವಿಕಾರವಾಗಬಹಂದು, ಕೆಲವು ಸಾರೆ ಈ ಹುಳಗಳಿಂದ 
ಸಕ್ಕರೆಯಂಥಹ ಪದಾರ್ಥವು ಎಲೆಗಳ ಮೇಲೆ ಸಂಗ್ರಹವಾಗುವುದರಿಂದ .ಅದರ 
ಮೇಲೆ ಕಪ್ಪು ಬೂಷ್ಟು ಬೆಳೆಯಬಹುದು. ಈ ಕೀಟವು ಹೆಚ್ಚಾಗಿ ಹಿಂಗಾರಿ ಹಾಗೂ 
ಬೇಸಿಗೆ ಬೆಳೆಗೆ ತಗಲುತ್ತದೆ. ಈ ಹುಳದ ಹಾವಳಿಯನ್ನು ಸಹ ಕಾಂಡ ಕೊರೆಯುವ 
ಹುಳದ ಹತೋಟಿ ಕ್ರಮ ಅನುಸರಿಸಿ ತಡೆಗಟ್ಟಬಹುದು. 


ii ಗೆರಿನುಸಿ (ಪ್ಯಾರಟ್ರೊನಿಕಸ್‌ ಇಂಡಿಕಸ್‌): ಈ ಹುಳಗಳು ಎಲೆಯ ಕೆಳ 
ಭಾಗದಲ್ಲಿ ತತ್ತಿ ಇಡುತ್ತವೆ. ಇದರ ಹಾವಳಿ ಹೆಚ್ಚಾದರೆ ಎಲೆಗಳು ಒಣಗಿ ಇಳು 
ವರಿ ಕಡಮೆಯಾಗಬಹುದು. ಈ ಹುಳಗಳ ಹಾವಳಿಯಿಂದ ಹಲವು ಸಾರಿ ಶೇಕಡಾ 


63 ಕೀಟ ಹಾಗೂ ರೋಗಗಳ ಹತೋಟಿ 


20-30 ರಷ್ಟು ನಷ್ಟವಾಗುವುದು. ಹಾವಳಿ ಇದ್ದಲ್ಲಿ ಶೇಕಡಾ 75 ರವರಿಗೆ ಇಳು 
ವರಿ ಕಡಮೆಯಾಗಬಹುದೆಂದು ನಿರೂಪಿಸಲಾಗಿದೆ. ಇವುಗಳ ಭಾದೆಯಿಂದ ಗರಿಗಳು 
ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಕಾಂಡಗಳು ಒಣಗಿದಂತಾಗಿ ಕಾಳು ತುಂಬುವುಡರ 
ಮೇಲೆ ಅನಿಷ್ಟ ಪರಿಣಾಮವಾಗಬಹುಡು. ಈ ಕೀಟವನ್ನು ಎಕರೆಗೆ 10: ಕೆ.ಜಿ 
ಪ್ರಮಾಣದಲ್ಲಿ ಗಂಧಕದ ಪುಡಿ ಧೂಳಿಸಿ ಹತೋಟೆಯಲ್ಲಿಡಬಹುದು. 





ಚಿತ್ರ 12 : ಗರಿನುಸಿ (ಪ್ಮಾರಟೆಟ್ರಾನಿಕಸ್‌ ಇಂಡಿಕಸ್‌) 
1. ಗರಿಯ ಮೇಲಿನ ನುಸಿಗಳು 2. ಗೆಂಡು 3. ಹೆಣ್ಣು 


5) ಕಾಂಡ ಕೊಕಿಯುವ ಹುಳೆ: (ಚೈಬೊ ಪಾರ್ಟಿಲಸ್‌ ಸ್ಟಿನ್ಹ್‌ ಚೈಲೊಜೊ 
ನೆಲಸ್‌) ಇದು ಮಹತ್ವದ ಹುಳ, ಸಾಮಾನ್ಯವಾಗಿ ಇದರಿಂದ ಶೇಕಡಾ 5 ರಷ್ಟು 
ಸಸಿಗಳು ನಾಶವಾಗುತ್ತವೆ. ಆದರೂ ಇತ್ತೀಚಿನ ಶಕ್ತಿಮಾನ್‌ ತಳಿಗಳಲ್ಲಿ ಶೇಕಡಾ 
20 ರಿಂದ 80 ರವರೆಗೆ ಸಸಿಗಳು ನಾಶವಾಗುತ್ತವೆಂದು ಕಂಡು ಬಂದಿದೆ. ಈ ಹಾಳ 


ಜೋಳಿ 64 


ಜೋಳ, ಮುಸುಕಿನ ಜೋಳ, ಸಜ್ಜೆ, ಕಬ್ಬು. ಬತ್ತ, ರಾಗಿ ಸೂಡಾನ್‌ ಮತ್ತು 
ಜಾನ್ಸನ್‌ ಹುಲ್ಲು: ಮುಂತಾದ ಗೃರುಗಳಿಗೂ ತಗಲುತ್ತವೆ. ಈ ಹುಳದಪತಂಗ 





ಚಿತ್ರ 13 : ಕಾಂಡ ಕೊರೆಯುವ ಹುಳು 
1 ಮೊಟ್ಟೆ ಗುಂಪು 2. ಕ್ಯಾಟರಪಿಲ್ಲರ್‌.. 3. ಕೋಶ 4, ಪತಂಗ 5. ಒಣಗಿದ ಸುಳಿ 
6. ಗರಿಯಮೇಲೆ ರಂದ್ರಗಳು 7, ತೆನೆಯ ಒಂದು ಭಾಗ ಕೆಟ್ಟಿರುವಿಕೆ 


ಗಳು ಎಲೆಯ ಕೆಳಭಾಗದಲ್ಲಿ ತತ್ತಿಗಳನ್ನಿಡುತ್ತವೆ. ತತ್ತಿಗಳಿಂದ ಬಂದ ಮರಿಹುಳಗಳು 
ಎಲೆಯ ಭಾಗಗಳನ್ನು ತಿಂದು ಕಾಂಡವನ್ನು ಪ್ರವೇಶಿಸುತ್ತವೆ. ಆ ಬಳಿಕ ಬೆಳೆಯ 
ಸುಳಿಯು ಒಣಗುತ್ತವೆ. ಇದರ ಪರಿಣಾಮವಾಗಿ ಕವಲುಗಳು ಒಡೆಯುತ್ತವೆ, 
ಕವಲುಗಳಿಗೂ ಈ ಹುಳವು ತಗಲಬಹುದು ಸಸಿಗಳೆ ಸುಳಿಯಲ್ಲಿ ಎಕರೆಗೆ 3, ಕೆ.ಜಿ 
ಎಂಡ್ರಿನ್‌ ಹರಳು ಆಥವಾ 3 ಕೆ.ಜಿ ಎಂಡ್ರೋಸಲ್ಪಾನ್‌ ಹರಳು ಅಥವಾ 3 ಕೆ. 
ಕಾರ್ಬೊರಿಲ್‌ ಹರಳು 3 ಕೆ.ಜಿ ಲಿಂಡೇನ್‌ ಹರಳನ್ನು ಸಸಿಗಳು 25 ಹಾಗೂ 43 
ದಿವಸವುಗಳುವಾಗ್ಗೆ . ಉದರಿಸಬೇಕು. ಇದರ ಬದಲು 18 ಲೀಟರ್‌ ನೀರಿಗೆ 45 


65 ಕೀಟ ಹಾಗೂ ರೋಗಗಳ ಹತೋಟಿ 


ಮಿಲಿಲೀಟರ್‌ ಎಂಡ್ರಿನ್‌ ಅಥವಾ 36 ಮಿಲಿಲಿಃಟರ್‌ ಎಂಡೋಸಲ್ಫಾನ್‌ ಬೆರೆಸಿ 
ಸಿಂಪಡಿಸಬಹುದು. 
6) ತೆನೆ ಹುಳಗಳು 


ತೆನೆ ತಿಗಣೆ: (ಇಯರ್‌ ಹೆಡ್‌ಬಗ್‌, ಕ್ಯಾಪ್‌ಸೈಜ್ಡ್‌ ಬಗ್‌, ಕ್ಯೂಲೊಕೋರಿಸ್‌, ಅಂಗ 
ಸ್ಟೇಟಸ್‌) ಈ ಹುಳವು ತೆನೆ ಬಂದ ಕೂಡಲೇ ಅದರ ತತ್ತಿಯನ್ನು ತೆನೆಯಮೇಲೆ 





ಚಿತ್ರ 14: ತೆನೆ ತಿಗಣೆ (ಕ್ಯೂಲೊಕೋರಿಸ್‌ ಅಂಗಸ್ಟೇಟಸ್‌) 
1, ಎಳಿಕಾಳಿನ ಸೋಗೆಯೊಳಗೆ ಮೊಟ್ಟಿ 2. ಮೊಟ್ಟಿಗಳು 3, 4, 5, 6 ಸಿಂಪ್‌ಗಳು 
7. 8. ತೆನೆ ತಿಗಣೆಗಳು 


ಇಡುತ್ತದೆ, ಇದರ ಮರಿಗಳು ಹಾಗೂ ದೊಡ್ಡ ಹುಳುಗಳು ಕಾಳು ತುಂಬುವಾಗ್ಗೆ 
ಅದರಲ್ಲಿಯ ರಸವನ್ನು ಹೀರಿಕೊಳ್ಳುತ್ತವೆ. ಇದರಿಂದ ಕಾಳು ಜೊಳ್ಳಾಗುತ್ತವೆ. ಈ 
ಹುಳವು ಮುಸುಕಿನ ಜೋಳ, ರಾಗಿ ಮತ್ತು ಇತರ ಕೆಲವು ಹುಲ್ಲುಗಳ ಮೇಲೂ 
ಕಂಡುಬರುತ್ತದೆ. ಎಕರೆಯೊಂದಕ್ಕೆ ಶೇಕಡಾ 10 ರ 8 ಕೆ.ಜಿ ಕಾರ್ಬೊರಿಲ್‌ ಪುಡಿ 
ಯನ್ನು ತೆನೆಗಳ ಮೇಲೆ ಉದುರಿಸಿ ಈ ಹುಳವನ್ನು ಹತೋಟಿಯಲ್ಲಿಡಬಹುದು. 


ಜೋಳ 66 


. 2ತೆನೆ ನೊಣ (ಇಯರ್‌ ಪೆಡ್‌ ಮಿಡ್ಡ, ಕಂಟ್ಯಾರಿನಿಯ ಆಂಡ್ರಪೋಗೊನಿಸ್‌) : 
ಇದನ್ನು ಬೆಂಕಿಹುಳವೆಂದೂ ಕರೆಯುತ್ತಾರೆ. ಈ ಹುಳವು ಪ್ರಪಂಚದಲ್ಲಿ ಜೋಳ ಬೆಳೆ 
ಯುವ ಎಲ್ಲ ಪ್ರದೇಶದಲ್ಲಿ ಕಂಡು ಬಂದಿದೆ. ಉತ್ತರಭಾರತದಲ್ಲಿ ಈ ಕೀಟದ 
ಹಾವಳಿಯು ಹೆಚ್ಚಾಗಿ ಸೆಪ್ಪ ಕ್ಚಂಬರ್‌, ಅಕ್ಟೋಬರ್‌ ತಿಂಗಳಲ್ಲಿ ಕಂಡುಬರ:ವುದು. 





ಚಿತ್ರ 15 : ತೆನೆ ನೊಣ (ಕಂಟ್ಯಾರಿನಿಯ ಆಂಡ್ರೊಪೋಗೊನಿಸ್‌) 
1. ತೆನೆಜಳ್ಳು ಕಾಳುಗಳು 2. ಮೊಟ್ಟೆ 3. ಮ್ಯಾಗಟ್‌ 4. ನೊಣ (ಮಶಕ) 


ದಕ್ಷಿಣಭಾರತದಲ್ಲಿ ಇದರ ಹಾವಳಿ ಇಡೀ ವರ್ಷವಿರುತ್ತದೆ. ಹೆಣ್ಣು ಕೀಟವು ತೆನೆಯ 
ಹೂಗಳಲ್ಲಿ ಮೊಟ್ಟೆ ಇಡುತ್ತದೆ. ಇದರಿಂದ ಹೊರಬಂದ ಹುಳಗಳು ಬಲಿಯುತ್ತಿರು 
ವಾಗ ಕಾಳುಗಳನ್ನು ನಾಶಪಡಿಸುತ್ತವೆ. ಈ ಕೀಟವು ತೆನೆಯಲ್ಲಿಯೇ ಕೋಶಾವಸ್ಥೆ 
ಹೊಂದಿ ಮತ್ತೆ ಬೆಳೆದ ಕೀಟವಾಗಿ ಹೊರಬಂದು ಬೇರೆ ಬೆಳೆಗೆ ತಗಲುತ್ತದೆ. ತತ್ತಿಯಿಂದ 
ಬೆಳೆದ ಕೀಟದ ಹೊರಗಿನ ಅವಧಿ 14.16 ದಿನಗಳಲ್ಲಿ ಪೂರ್ತಿಯಾಗುತ್ತದೆ. ಒಂದೇ 
ಹಂಗಾಮಿನಲ್ಲಿ ಇದರ 9 ರಿಂದ 12ರ ಪೀಳಿಗೆಗಳು ಉತ್ಪತ್ತಿಯಾಗುತ್ತವೆ. ಸಾಮಾನ್ಯ 
ವಾಗಿ ಇದರ ಬಾಧೆಯು ತಡವಾಗಿ ಬಿತ್ತಿದ ಜೋಳದ ಬೆಳೆಗೆ ಅಂದರೆ ಜುಲೈ ತಿಂಗಳ 


67 ಕೀಟ ಹಾಗೂ ಕೊ ಗಳ ಹತೋಟಿ 


ನಂತರ ಬಿತ್ತಿದ ಬೆಳೆಗೆ ಹೆಚ್ಚಾಗುತ್ತದೆ. ಇತ್ತೀಚೆ ತಾನ್‌ ಣಿ ಇ ಸಡುಗಿಡಿ 
ಯಾದಾಗಿನಿಂದ ಈ ಕೀಟದ ಹಾವಳಿ ಜೋಳಕ್ಕೆ ತಗಲುವೆ ಕ ಈಚತ ದ್ದ ನಿದೆ. 


ನಿಸರ್ಗದಲ್ಲಿ ಬೆಂಕಿಹುಳೆದ ಪ್ರಮಾಣವು ಕ್ರಮೇಣ -ತ 
ರಿಂದ. ಜೋಳದ ಬೆಳೆಯನ್ನು ಹಂಗಾಮಿನಲ್ಲಿ ಅದಷ್ಟು; ತೀವು)/ಚಿತ್ತುವುಥು : ಒಳ್ಳೆ 
ಯದು. ಅದರಂತೆ ತೀವ್ರವಾಗಿ ಮಾಗುವ ಮತ್ತು ತಡವಾಗಿ :ಘಾಗಂವ: ತಳಿಗಳನ್ನು 
ಒಂದರ ಹತ್ತಿರ ಒಂದು ಬೆಳೆಯಬಾರದು. ಏಕೆಂದರೆ ತೀವ್ರ ಮಾಗಿದ ತಳಿಗಳಿಂದ ಈ 
ಹುಳಿವು ತಡವಾಗಿ ಮಾಗುವ ತಳಿಯನ್ನು ಆವರಿಸ ಹೆಚ್ಚೆ” ಹೌನಿಯನ್ನು ಮಾಡು 
ತ್ತದೆ. ಅಲ್ಲದೆ ಅತಿ ಹೆಚ್ಚು ಮಳೆ ಬೀಳುವ ಸಮಯದಲ್ಲಿ' ತಿನ ಹೊಶಿಡದುತೆ ಬಿತ್ತವ 
ಕಾಲವನ್ನು ನಿರ್ಧರಿಸುವುದರಿಂದ ಕೂಡ, ಹುಳದ ಹಾವಳಿ” ಕಡಿ "ಮೌಡಬಹುದು, 
ಇದಲ್ಲದೆ ಬೆಳೆಯ ಅವಶೇಷಗಳನ್ನು ನಾಶಮಾಡುವುದು ಮತ್ತು ಜಾನ್ಸನ್‌ ಹುಲ್ಲನ್ನು 
ನಿರ್ನಾಮ ಮಾಡುವುದರಿಂದಲೂ ಈ ಹುಳವನ್ನು ಹತೆೊಸಿಟಿಸುಲ್ರಡೆಟು: ಸಾಧ್ಯವಾಗಿದೆ 





ಹೊಲದಲ್ಲಿ ಶೇಕಡಾ 90ರಷ್ಟು ತೆನೆಗಳು ಜೂದರ 18' ತೇಟರ್‌ 
ನೀರಿಗೆ 35 ಮಿಲಿ ಲೀಟರ್‌ ಎಂಡೋಸಲ್ಫಾ ನ್‌ ಅಥವಾ 35 ಮಿಲಿ ಶೀಟರ್‌ ಮೆಲಾ 
ಥಿಯಾನ್‌ ಅಥವಾ 115 ಗ್ರಾಮ್‌ ಕಾರ್ಬೊರಿಲ್‌ ಬೆರಸಿ ತೆನೆಯ ಮೇಲೆ. ಸಿಂಪಡಿಸ 
ಬೇಕು. ಸಿಂಪರಣೆಯ ಬದಲು ಎಕರೆಗೆ 8 ಕೆ.ಜಿ ಶೇಕಡಾ 4ರ ಎಂಡೋಸೆಲ್ಫಾ ನ್‌ಪುಡಿ 
ಅಥವಾ 8 ಕೆ.ಜಿ ಶೇಕಡಾ 5ರ ಮೆಲಾಥಿಯಾನ್‌: ಪುಡಿ ಅಥವಾ 8ಜಿ. ಶೇಕಡಾ 
10ರ ಕಾರ್ಜೊರಿಲ್‌ ಪುಡಿಯನ್ನು. ತೆನೆಯ ಮೋಲೆ ಉಡನಿಸಬಹೂಡು; ಇದೇ: ಸಸ್ಯ 
ಸಂರಕ್ಷಣಾಕ್ರಮವನ್ನು ಅವಶ್ಯ ಕಂಡಲ್ಲಿ 5 ದಿನಗಳ ನಂತರ:ಪನ;ಕೈಕೊಳ್ಳಬಹಂದು. 


3) ಇತರ ತೆನೆ ಹುಳುಗಳು : ಇವುಗಳಲ್ಲಿ ವಿವಿಧ ಜಾತಿಯ ಹುಳುಗಳು 
ಇರುತ್ತವೆ. ಈ ಹುಳಗಳ ಪತಂಗಗಳು ತೆನೆ ಹೊರಟ ಕೂಡಲೆ`-ಆದರ” ಮೇಲೆ ತತ್ತಿ 
ಇಡುತ್ತವೆ. ಈ ತತ್ತಿಗಳಿಂದ ಹೊರಬಂದ ಹುಳಗಳು ಬಿಳೆಛೆಬತ್ತರುವ ಕಿಕಾಳನ್ನು ನಾಶ 
ಪಡಿಸುತ್ತವೆ. ಈ ಹುಳವನ್ನು ಕೂಡ ಕಾಳು ಬಲಿಯುತ್ತಿರುವ-ಸವಕಂತಿದಲ್ಲಿ ಶೇಕಡಾ 
10ರ ಕಾರ್ಜೊರಿಲ್‌ ಪುಡಿಯನ್ನು ಎಕರೆಗೆ 8 ಕೆ.ಜಿ ಪ್ರಮಾಚ್ತದಲ್ಲ ಉಕಾರ peed 
ಬಹುದು. 5 ಹೋಗಿಢಿಗಂತ್ತಿ ಬ ೨೮ 


೨ ಕಾಲದಿ 


7) ಉಗ್ರಾಣದಲ್ಲಿ ತೆಗಲುವ ಕೀಟಿಗಳು 


ಇವುಗಳಲ್ಲಿ ಎರಡು ಕೀಟಗಳು 1) ನುಸಿ, ಸಿಟೊಟ್ಟೊಫ್ಸಾ ಸೆಶಿಶಿಶ ಇಹ) 
ಮತ್ತು 2) ಸಿಟೊಫಿಲ್ಲಸ್‌ ಓರೈಜ (ಎಲ್‌) ಮುಖ್ಯವಾಜವು.9ೌ ಷ್ಟ ಪ್ರಪಂಚದ 
ಜೋಳೆ ಬೆಳೆಯುವ ಎಲ್ಲಕಡೆ ಕಂಡುಬರುತ್ತವೆ.” ಕಯ್‌ 


1 


\ 


ಜೋಳ ' 68 


10 ರಿಂದ 50 ರವರೆಗೆ ಕಾಳಿನ ಹಾನಿಯಾಗುತ್ತದೆಯೆಂದು ವರದಿ ಮಾಡಲಾಗಿದೆ. 
ಆದ್ದರಿಂದ ಉಗ್ರಾಣದಲ್ಲಿ ಧಾನ್ಯಗಳಿಗೆ ಬೀಳುವ ಕೀಟಗಳನ್ನು ಹತೋಟಿ ಮಾಡುವುದು 
ಮುಖ್ಯ. ಜೋಳವನ್ನು ಆಹಾರಕ್ಕಾಗಲಿ, ಬಿತ್ತನೆಗಾಗಿ ಉಪಯೋಗಿಸುವಾಗ 
ಯೋಗ್ಯ ರೀತಿಯಲ್ಲಿ ಸಂಗ್ಟಹಿಸಿಡದಿದ್ದಲ್ಲಿ ಅವು ಇಲಿಗಳು, ಶಿಲೀಂಧ್ರ ಮತ್ತು ನುಸಿ 
ಮೊದಲಾದ ಕೀಟಗಳ ಬಾಧೆಗೆ ಒಳಗಾಗುವ ಸಂಭವ ಹೆಚ್ಚು. ಇದರಲ್ಲಿ ನುಸಿ ಮೊದ 
ಲಾದ ಕೀಟಗಳಿ ಬಾಧೆಯೇ ಹೆಚ್ಚು. 


ಮುಖ್ಯವಾಗಿ ಕೀಟಗಳು ಉಗ್ರಾಣವನ್ನು ಎರಡು ವಿಧದಲ್ಲಿ ಪ್ರವೇಶಿಸುತ್ತವೆ, 
ಒಂದನೆಯದಾಗಿ ಕೊಯಿಲಾದೊಡನೆ ಧಾನ್ಯಗಳೊಡನೆ. ಎರಡನೆಯದಾಗಿ ಉಗ್ರಾಣ 
ದಲ್ಲಿ ಇಲ್ಲವೆ ಕಾಳು ತುಂಬುವ ಚೀಲಗಳಲ್ಲಿ ಇರುವ ಕೀಟಗಳು, ಅಲ್ಲೆ ವೃದ್ಧಿಯಾಗು 
ವುದು, ಆದ್ದರಿಂದ ಕೊಯಲಿಗೆ ಮೊದಲು ಹಾಗೂ ನಂತರ ಹಾಗೂ ಕೀಟ ಬಿದ್ದ 
ಮೇಲೂ ಹತೋಟಿಕ್ರಮ ಅನುಸರಿಸಬೇಕಾಗುತ್ತದೆ. 


1) ಜೋಳದ ಕೊಯಿಲಿಗೆ 15 ದಿನಗಳ ಮೊದಲು ತೆನೆಗಳ ಮೇಲೆ ಶೇಕಡಾ 50 
ರಷ್ಟು ಒಂದು ಮಿಲಿಲೀಟರು ಮೆಲಾಥಿಯಾನ್‌ ಒಂದು ಲೀಟರಿನಲ್ಲಿ ಬೆರೆಯಿಸಿ ಸಿಂಪಡಿಸ 
ಬೇಕು. ಇದಕ್ಕೆ ಬದಲಾಗಿ ಶೇಕಡಾ 5ರ 10 ಕೆ.ಜಿ. ಮೆಲಾಥಿಯಾನ್‌ ಪುಡಿಯನ್ನು 
ಧೂಳಿಸಬಹುದು. 


2) ಜೋಳವನ್ನು ಶೇಕಡಾ 10-12 ತೇವಾಂಶಮಟ್ಟಕ್ಕೆ ಬರುವಂತೆ ಚನ್ನಾಗಿ 
ಒಣಗಿಸಿ ಒಂದು ವರ್ಷದವರೆಗೆ ಇಲ್ಲವೆ ಶೇಕಡಾ 4ರ ತೇವಾಂಶಕ್ಕೆ ಒಣಗಿಸಿ ಎರಡು 
ವರ್ಷಗಳವರೆಗೆ ನಂಸಿ ಹತ್ತದಂತೆ 607 ರಿಂದ 708” ಉಷ್ಣಾಂಶದಲ್ಲಿ ಶೇಖರಿಸ 
ಬಹುದು. 


3) ಕೀಟಗಳು ಆಗಲೆ ತಗಲಿದ್ದರೆ 1000 ಘನ ಅಡಿ ಸ್ಥಳಕ್ಕೆ 2 ರಿಂದ 3 ಪೌಂಡು 
ಇಲ್ಲವೆ 100 ಕೆ.ಜಿ ಧಾನ್ಯಕ್ಕೆ 3 ಮಿ.ಲಿ. ಇಡಿ.ಬಿ. ಧೂಪ ಹಾಕಬೇಕು. ಇಲ್ಲವೆ 
ಟನ್ನಿಗೆ 8 ರಂತೆ ಅಲ್ಯೂಮಿನಿಯಂ ಫಾಸ್ಟ್ರೈಡ್‌ ಗುಳಿಗೆಗಳಿಂದ 4 ದಿನ ಧೂಪಹಾಕ 
ಬೇಕು ಅಥವಾ 7 ದಿನ ಕ್ವಿಂಟಾಲಿಗೆ 11 ಮಿ.ಲೀಟರಿನಂತೆ ಇ.ಡಿ.ಟಿ.ಸಿ. ಧೂಪಹಾಕ 
ಬೇಕು ಅಲ್ಲದೆ ತಿಂಗಳಿಗೊಮ್ಮೆ ಶೇಕಡಾ 5 ಮೆಲಾಥಿಯಾನ್‌ ಪುಡಿಯನ್ನು ಧಾನ್ಯ 
ಚೀಲದ ಮೇಲುಭಾಗದಲ್ಲಿ ಉದುರಿಸಬೇಕು. 


2 ಕೋಗೆಗಳು 
ಜೋಳದ ಬೆಳೆಗೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಹಲವಾರಂ ರೋಗಗಳು ತಗಲು 
ತ್ತವೆ. ಏಶಿಯಾಖಂಡದಲ್ಲಿ ರೋಗದ ಬಾಧೆಯಿಂದ ಜೋಳದ ಇಳುವರಿಯು ಶೇಕಡು 


69 ಕೀಟ ಹಾಗೂ ರೋಗಗಳ ಹತೋಟಿ 


12ರಷ್ಟು ಕಡಮೆಯಾಗುತ್ತದೆಯೆಂದು ವರದಿ ಮಾಡಲಾಗಿದೆ. 1) ಬೀಜ ಕೊಳೆಯು 
ವಿಕೆ ಮತ್ತು ಆಗಿಸಾಯುವಿಕೆ ರೋಗ 2) ಬೇರು ಮತ್ತು ಕಾಂಡಗಳಿಗೆ ತಗಲುವ 
ರೋಗಗಳು 3) ಎಲೆಗೆ ತಗಲುವ ರೋಗಗಳು 4) ಬೇರು ಮತ್ತು ಕಾಂಡಗಳಿಗೆ ತಗ 
ಲುವ ರೋಗಗಳು ಹೀಗೆ ಮುಖ್ಯವಾದ ನಾಲ್ಕು ತೆರನಾದ ರೋಗಗಳು ಜೋಳಕ್ಕೆ 
ಬೀಳುತ್ತವೆ, ಇದಲ್ಲದೆ ಆಹಾರಾಂಶಗಳ ಏರುಪೇರುಗಳಿಂದ ಶರೀರಕ್ರಿಯಾ ಚಟುವಟಿಕೆ 
ಗಳು ಉದ್ಭವಿಸಬಹುದು. 


1) ಬೀಜ ಕೊಳೆಯುವಿಕೆ ಮತ್ತು ಅಗಿಸಾಯುವಿಕೆ ಕೋಗ : ಜೋಳದ 
ಕಾಳಿಗೆ ಹಾಗೂ ಬೆಳೆಯುತ್ತಿರುವ ಸಣ್ಣಸಸಿಗೆ ವಿವಿಧ ಪ್ರಕಾರದ ಬೂಷ್ಟು ರೋಗಗಳು 
ತಗಲಿ ಬೀಜ ಮೊಳಕೆಯೊಡೆವ ಪ್ರಮಾಣ ಕಡಮೆಯಾಗುವುದು ಅಥವಾ ಹೊಲದಲ್ಲಿ 
ಸಸಿಗಳು ಸತ್ತು ಇಳುವರಿ ಕಡಮೆಯಾಗುತ್ತದೆ. ಈ ರೋಗಗಳು ಕಾಳು ಪೂರ್ತಿಯಾ 
ಗುವುದಕ್ಕಿಂತ ಮೊದಲು ತೆನೆ ಕೊಯ್ಲು ಮಾಡುವುದರಿಂದ ಅಥವಾ ಹೆಚ್ಚು ತೇವಾಂಶ 
ವಿರುವ ವಾತಾವರಣದಲ್ಲಿ ಕಾಳನ್ನು ಸಂಗ್ರಹಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ 
ಉದ್ಭವಿಸುತ್ತವೆ. ಮಣ್ಣಿನಲ್ಲಿ ತೇವಾಂಶ ಹೆಚ್ಚು ಇದ್ದರೆ ಅಥವಾ ತಂಪು ಹೆಚ್ಚಾ 
ದರೆ ಈ ರೋಗಗಳ ಬಾಧೆ ಹೆಚ್ಚಾಗುತ್ತದೆ. ಬೆಳೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ 
ಸಾರಜನಕದ ಗೊಬ್ಬರ ಕೊಡುವುದರಿಂದಲೂ ಈ ರೋಗಗಳು ಹೆಚ್ಚಾಗುವ ಸಂಭವ 
ವಿದೆ. ಈ ರೋಗಗಳನ್ನು' ಒಂದು ಕೆ.ಜಿ ಬಿತ್ತನೆ ಬೀಜಕ್ಕೆ ಎರಡು ಗ್ರಾಮ್‌ ಪಾದ 
ರಸಯುಕ್ತ ಶಿಲೀಂಧ್ರ ನಾಶಕವನ್ನು ಲೇಪಿಸುವುದರಿಂದ ಬಹಳ ಮಟ್ಟಿಗೆ ನಿವಾರಿಸ 
ಬಹುದು. 


2) ಜೀರು ಮತ್ತು ಕಾಂಡ ರೋಗಗಳು: ಇವುಗಳಲ್ಲಿ ಮುಖ್ಯವಾದ 
ರೋಗಗಳೆಂದರೆ ಚಾರ್ಕೊಲ್‌ ರಾಟ್‌, ಮ್ಯಾಕ್ರೊಫೊಮಿನಾ ಫಾಜಿಯೊಲಿ (ಮೌಬಲ್‌) 
(ಆ್ಯಸಬಿ) ಚಿಕ್ಕದಿರುವಾಗ ಸಾಯುವಿಕೆ, ಬೇರುಕೊಳೆಯುವಿಕೆ ಮತ್ತು ಕಾಂಡ 
ಕೊಳೆಯುವಿಕೆ ಮುಂತಾದ ಲಕ್ಷಣಗಳು ತೋರಿಬಂದಾಗ ಈ ರೋಗ ಬಂದಿವೆ ಯೆಂದು 
ತಿಳಿಯಬೇಕು. ಭೂಮಿಯಲ್ಲಿ ತೇವಾಂಶದ ಕೊರತೆಯಾದರೆ ಈ ರೋಗ ಹೆಚ್ಚಾ 
ಗುತ್ತದೆ. ರೋಗ ಪ್ರತಿಬಂಧಕ ತಳಿಗಳನ್ನು ಬೆಳೆದು ಈ ರೋಗವನ್ನು ಹತೋಟಿ 
ಯಲ್ಲಿಡಬಹುದು. 


3) ಎಲೆಗೆ ತಗಲುವ ರೋಗಗಳು 

i) ಬೂಪ್ಪ ಅಥವಾ ಕೇದಿಗೆ ರೋಗ (ಡೌನಿಮಿಲ್‌ಡ್ಕೂ. ಸೈರೊಸ್ಸೊರಾ ಸೊರ್ಗಿ, 
ವೆಸ್ಟ; ನ್‌ ಮತ್ತು ಉಪ್ಪಾಳ) ಜೋಳದ ಬೆಳೆಗೆ ಇದೊಂದು ಮಹತ್ವದ ರೋಗ. ಈ 
ರೋಗದ ಜೀವಾಣುಗಳು ಮಣ್ಣಿ ೈನಲ್ಲಿರುತ್ತವೆ. ವಾತಾವರಣದಲ್ಲಿ ಹೆಚ್ಚು ಆದ್ರತೆ 


ಜೋಳ: . . 70 


ಇದ್ದು ಹಗಲಿನ ಉಷ್ಣಾಂಶ ಹೆಚ್ಚುಗಿದ್ದು ಮತ್ತು ರಾತ್ರಿಗಳು ತಂಪಾಗಿದ್ದರೆ ಈ ರೋ 
ಗಳ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತದೆ, ಈ ರೋಗ ತಗಲಿದ ಚಿಕ್ಕ ಸಸಿಗಳು ಸಾಯು 





ಚಿತ್ರ 16: ಬೂಷ್ಟು ಅಥವಾ ಕೇದಗೆ ರೋಗ (ಸೈರೊಸೆ ರಾ ಸೊರ್ಗಿ) 


ಕ 
ತ್ತವೆ, ರೋಗದ ಜೀವಾಣುಗಳು ಎಲೆಗಳ ಕೆಳಭಾಗದಿಂದ ಎಲೆಗಳ: ಸಿರಗಳ ಮಧ್ಯದಲ್ಲಿ 
ಹರಡಿ ಎಲೆಯನ್ನು ಛಿದ್ರ ಛಿದ್ರಗೊಳಿಸಿ ಒಣಿಗಿಸುತ್ತವೆ. ಆ ನಂತರ ಹೊರಬಂದ 
ಜೀವಾಣುಗಳು ಮಣ್ಣಿನಲ್ಲಿ ಹಲವು ವರ್ಷಗಳ ವರೆಗೆ ಉಳಿಯಬಹುದು. ರೋಗ 
ತಗಲಿದ ದಂಟುಗಳಿಗೆ ತೆನೆಗಳು ಬರ:ವುದಿಲ್ಲ. ಬಂದರೂ ಕಾಳು ಕಡಮೆಯಾಗುತ್ತವೆ. 
ಧೋಗ ನಿರೋಧಕ ತಳಿಗಳನ್ನು ಬೆಳೆಯುವುದು ಉಪಯುಕ್ತ ವಿಧಾನ ಎಂದು ಹೇಳ 


71 ಕೀಟ ಹಾಗೊ ರೋಗಗಳ ಹತೋಟಿ 


ಬಹುದು. ಈಗ ಪ್ರಚಲಿತವಿರುವ ಹೈಬ್ರಿಡ್‌ ಜೋಳದ ತಳಿಗಳು ಮತ್ತು ಗಿಡ್ಡ 
ಮಾಲ್ಡಂಡಿ ತಳಿಗಳು ಈ ರೋಗವನ್ನು ಬಹು ಮಟ್ಟಿಗೆ ಸಹಿಸಿಕೊಳ್ಳುತ್ತವೆ. ಈ 
ರೋಗ ತಗಲಿದ ಸಸಿಯನ್ನು ಕಿತ್ತುಹಾಕಿ ರೋಗ ಹರಡದಂತೆ ನಾಶಪಡಿಸಬೇಕು. 


1) ಎಳೆಮಚ್ಚೆ ರೋಗ: (ಲೀಫ್‌ಬ್ಲೈಟ್‌, ಹೆಲ್ಮಿಂಥೊಸ್ಟೊರಿಯಂ ಟರ್ಸಿಕಂ, ಪಾಸ್ಸ) 
ರೋಗವು ಜೋಳ ಹಾಗೂ ಮುಸುಕಿನ ಜೋಳೆದ ಬೆಳಿಗೆ ತಗಲುತ್ತದೆ. ಅಥವಾ ಉಷ್ಣ 
ವಾದ ಹವಾಮಾನದಲ್ಲಿ ಆರ್ದ್ರತೆಯ ಪ್ರಮಾಣವು ಹೆಚ್ಚಾದರೆ ಈ ರೋಗ ಅತಿಯಾಗಿ 
ಪ್ರಸಾರಗೊಳ್ಳು ತ್ತದೆ. ಬೆಳೆ ಚಿಕ್ಕದಿರುವಾಗ ಈ ರೋಗ ತಗೆಲಿದರೆ ಸಸಿಗಳು ಸತ್ತು 





ಚಿತ್ರ 17 : ಎಲೆಮಚ್ಚೆ ರೋಗೆ (ಹೆಲ್ಮಿಂಥೋಸ್ಟೊರಿಯಂ ಟರ್ಸಿಕಂ) 


ಇಳುವರಿ ಕಡಮೆಯಾಗುತ್ತದೆ. ಬೆಳೆಯ ಎಲೆಗಳ ಮೇಲೆ 2 ರಿಂದ 3 ಸೆಮಿ ಅಗಲ 
ಮತ, 10 ಸೆ.ಮಿ ವರೆಗೆ ಉದ್ದದ ಕದರಿನಾಕಾರದ ಮಚ್ಚೆಗಳು ಪ್ರಾರಂಭದಲ್ಲಿ ಕಾಣಿಸಿ 
ಕೊಂಡು ಮುಂದೆ ಇವು ಒಂದಕ್ಕೊಂದು ಕೂಡಿ ಎಲೆ ಒಣಗುತ್ತವೆ. ಈ ರೋಗವನ್ನು 
ರೋಗದ ಪ್ರತಿಬಂಧಕ ಶಕ್ತಿ ಇರುವ ತಳಿಗಳನ್ನು ಬೆಳೆಯುವುದರಿಂದ ನಿವಾರಿಸಬಹುದು 
ರೋಗವು ಮುಖ್ಯವಾಗಿ ಬಿತ್ತನೆ ಬೀಜ ಹಾಗೂ ಗಾಳಿಯ ಮುಖಾಂತರ ಹರಡುವುದ 
ರಿಂದ ಇದನ್ನು ಕೆಲವು ಮಟ್ಟಿಗೆ ಬಿಜೋಪಚಾರ ಹಾಗೂ ಶಿಲೀಂಧ್ರ ನಾಶಕಗಳ ಸಿಂಪ 
ರಣೆಯಿಂದ ಹತೋಟಿಯಲ್ಲಿಡಬಹುದು. ಪ್ರತಿ ಕೆ.ಜಿ ಬಿತ್ತನೆ ಬೀಜಕ್ಕೆ 4 ಗ್ರಾಮ್‌ 
ಥೈರಾನ್‌ ಬೆರೆಸುವುದು ಮತ್ತು ಎಲೆಗಳ ಮೇಲೆ ರೋಗದ ಲಕ್ಷಣ ಕಂಡುಬಂದ 
ಕೂಡಲೇ 18 ಲೀಟರ್‌ ನೀರಿಗೆ 45 ಗ್ರಾಮ್‌ ಥೈರಾನ್‌ ಬೆರೆಸಿ ನಿವಾರಿಸುವುದರಿಂದ 
ಈ ರೋಗವನ್ನು ಕೆಲಮಟ್ಟಿಗೆ ಪತೋಟೆಯಲ್ಲಿಡಬಹುದೆ. 

ii) ಎಳೆಬೂದುಚುಕ್ಕೆ ರೋಗ: (ಗ್ರೆ ಲೀಫ್‌ ಸ್ಟೊಟ್‌, ಸರ್ಕೊಸ್ಟೊರಾ ಸೊರ್ಗಿ 
ಇ.ಎಲ್‌ ಎಲ್‌ ಹಾಗೂ ಎವೆದ್ದ) ಈ ರೋಗವು ಉಷ್ಣತೆ ಹಾಗೂ ಆರ್ದ್ರತೆ ಹೆಚ್ಚಿರುವ 
ಹವಾಮಾನದಲ್ಲಿ ಜೋಳ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲೂ ಹೆಚ್ಚಾಗಿ ಇರುತ್ತದೆ. ಈ 


ಹೋಳ ` 72 


ರೋಗ ತಗಲಿದ ಎಲೆಗಳ ಮೇಲೆ ಅಂಡಾಕಾರದ ಅಥವಾ ಕದರಿನಾಕಾರದ ಮಚ್ಚೆಗಳು 
ಕಂಡುಬಂದು, ಇವು ಮುಂದೆ ಒಂದಕ್ಕೊಂದು ಬೆರೆತು ಎಲೆಗಳು ಒಣಗುತ್ತವೆ. ಈ 
ಲಕ್ಷಣಗಳು ಎಲೆಗಳ ಮೇಲೆ ಎಲೆಯ ಕಾಂಡಕ್ಕೆ ತಗಲಿದ ಪ್ರದೇಶಗಳಲ್ಲಿ ಅಥವಾ 
ಕಾಂಡದ ಮೇಲ್ಭಾಗದಲ್ಲಿಯೂ ಕಾಣಬಹುದು. ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಈ 





ಚಿತ್ರ 18 : ಗರಿ ಬೂದುಚುಕ್ಕೆ ರೋಗ (ಸರ್ಕೊಸ್ಟೋರಾ ಸೊರ್ಗಿ) 


ರೋಗವು ಹಂಗಾಮದ ಕೊನೆ ಘಟ್ಟದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ರೋಗ ತಡೆಯ 
ಬಲ್ಲ ಕೆಲವು ತಳಿಗಳು ಅಂದರೆ ಸಿ.ಎಚ್‌.ಎಸ್‌-5, 148, ಸಿ.ಎಚ್‌-3541, ಸಿ.ಎಸ್‌. 
ಎಚ್‌-1 ಮತ್ತು ಸಿ.ಎಸ್‌.ಎಚ್‌-4. 


iv) ತುಕ್ಕು ಅಥವಾ ಭಂಡಾರಕೋಗ (ರಸ್ಕ್‌, ಪಸ್ಸಿನಿಯಾ ಪರ್ಪುರಿಕುಕ್‌): 

ಈ ರೋಗವು ಸಾಮಾನ್ಯವಾಗಿ ಬೆಳೆ ಮಾಗುವುದು ಸಮೀಪಿಸಿದಂತೆ ಹೆಚ್ಚಾಗಿ 
ಹಳೆಯ ಎಲೆಗಳ ಮೇಲೆ ಕಂಡು ಬರುತ್ತದೆ. ಹವೆಯಲ್ಲಿಯ ತೇವಾಂಶ ಹೆಚ್ಚಿದಂತೆ 
ಧೋಗ ಹರಡುವ ಪ್ರಮಾಣ ಜಾಸ್ತಿಯಾಗುತ್ತದೆ. ಎಲೆಗಳ ಮೇಲೆ ಕೆಂಪು ಬಣ್ಣದ 


33 ಕೀಟ ಹಾಗೂ ರೋಗಗಳ ಹತೋಟಿ 


ಚುಕ್ಕೆಗಳು ಕಂಡು ಮುಂದೆ ಅವು ಕಪ್ಪುವರ್ಣವಾದುವಾಗಿ ಎಲೆಗಳು "ಒಣಗುತ್ತವೆ, 
ರೋಗ ಪ್ರತಿಬಂಧಕ ತಳಿಯನ್ನು ಬೆಳೆಯುವುದು ಈ ರೋಗ ನಿವಾರಣೆಗೆ ಉತ್ತಮ 
ವಾದ ಉಪಾಯವೆಂದು ಹೇಳಬಹುದು. ಸಿ.ಎಸ್‌.ಎಚ್‌-5 ಮತ್ತು 148 ತಳಿಗಳು 
ಈ ರೋಗವನ್ನು ಕೆಲಮಟ್ಟಿಗೆ ತಡೆದುಕೊಳ್ಳಬಲ್ಲವು. 


4) ತೆನೆಗೆ ತಗಲುವ ರೋಗಗಳು 
ಈ ರೋಗಗಳಲ್ಲಿ ಅತಿ ಮುಖ್ಯವಾದವುಗಳೆಂದತೆ ಕಾಡಿಗೆ ಹಾಗೂ ಜೋನಿ ರೋಗಗಳು. 


1) ಕಾಡಿಗೆ ರೋಗ: ಕಾಡಿಗೆರೋಗದಲ್ಲಿ ಕಾಳಿನ ಕಾಡಿಗೆ ರೋಗ ಗ್ರೇನ್‌ಸ್ಮಟ್‌ 





ಚಿತ್ರ 19 : ಕಾಡಿಗೆ ರೋಗದ ತೆನೆ 


ಜೋಳ : 7” 74 


[ಸ್ಥಾಸಿಲೊಧಿಕಾ ಸೊರ್ಗಿ (ಲಿನ್‌) ಕ್ಲಿಂಟ್‌], ತೆನೆ ಕಾಡಿಗೆರೋಗ, [ಹೆಡ್‌ಸ್ಮೆಟ್‌ ಸ್ಪಾಸಿ 
ಮೊಥಿಕಾ ರೀಲಿಯಾನ, (ಕಹ್ನ) ಕ್ಲಿಂಟ್‌] ಮತ್ತು ಬಿಡಿ ಕಾಡಿಗೆರೋಗ [ಲೂಸ್‌ಸ್ಮಟ್‌, 
ಫೈಸಿಲೋಧಿಕಾ ಕ್ರೂಫೆಂಟಾ (ಕಹ್ನ) ಪೊಟ್ಟರ್‌] ಎಂದು 3 ಪ ರ್ರಕಾರಗಳಿವೆ. ಈ ಎಲ್ಲ 
ತರಹದ ಕಾಡಿಗೆ ರೋಗಗಳ ಜೀವಾಣುಗಳು ಪೆ ರಿನಲ್ಲಿದ್ದು ತೆನೆ ಬರಂವಾಗ್ಗೆ ಅವುಗಳಲ್ಲಿ 
ಕಪ್ಪು ಬಣ್ಣದ ಪುಡಿಯು ಕಂಡುಬರುತ್ತದೆ. ಕಾಡಿಗೆ ರೋಗಗಳು ಹೈಬ್ರಿಡ್‌ ತಳಿಗಳಿ 





ಚಿತ್ರ 20 : ಬಿಡಿಕಾಡಿಗೆ ರೋಗೆದ ತೆನೆಗಳು 


ಗಿಂತ ಸ್ಥಳೀಯ ತಳಿಗಳಿಗೆ ಹೆಚ್ಚಾಗಿ ತಗಲುತ್ತವೆ. ಕಾಳಿನ ಕಾಡಿಗೆರೋಗ ಹಾಗೂ ಬಿಡಿ. 
ಕಾಡಿಗೆ ರೋಗವನ್ನು ಪ್ರತಿ ಕೆ.ಜಿ ಬೀಜಕ್ಕೆ 2ಗ್ರಾಮ್‌ ಗಂಧಕದ ಪುಡಿ ಬೆರೆಯಿಸಿ ನಿವಾ 


75 ಕೀಟ ಹಾಗೂ ರೋಗೆಗೆಳ ಹತೋಟಿ 


ರಣೆ ಮಾಡಬಹುದು. ತೆನೆ ಕಾಡಿಗೆ ರೋಗವು ಮಣ್ಣಿನಿಂದ ಹರಡುವುದರಿಂದ ಇದಕ್ಕೆ 
ರೋಗನಿರೋಧಕ ತಳಿಗಳನ್ನು ಬೆಳೆಯುವುದೇ ಉತ್ತಮ ಉಪಾಯ. ಸಿ.ಎಸ್‌ 
3541 ಮತ್ತು 148 ತಳಿಗಳಿಗೆ ಈ ರೊಗ ತಡೆದುಕೊಳ್ಳುವ ಶಕ್ತಿ ಇದೆ. 


2) ಜೋನಿ ಅಥವಾ ಸಕ್ಕರೆ ಕೋಗ: (ಎರ್ಲಾಟ್‌ ಸ್ಪಸಿಲಿಯಾ ಸೊರ್ಗಿ 
ಮೆರಿ) ನಮ್ಮ ದೇಶದಲ್ಲಿ ಈ ರೋಗವು ಕೆಲವು ಸಾರಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ 
ಯನ್ನುಂಟು ಮಾಡುತ್ತದೆ. ಹೊವಾಡುವಾಗ್ಗೆ ಹವೆಯಲ್ಲಿ ಆರ್ದ್ರತೆ ಹೆಚ್ಚಾದರೆ ಈ 
ರೋಗವು ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತದೆ. ರೋಗ ತಗಲಿದ ತೆನೆಗಳಿಂದ ಜಿಗು 
ಟಾದ ಅಂಟು ಪದಾರ್ಥವು ಸೋರುತ್ತದೆ ಮತ್ತು ಕಾಳು ಕಟ್ಟುವುದಿಲ್ಲ. ಹಂಗಾಮಿನ 
ಪ್ರಾರಂಭದಲ್ಲೇ ಬಿತ್ತಿದ ಬೆಳೆಗೆ ಈ ರೋಗದ ಬಾಧೆ ಕಡಮೆ. ರೋಗರಹಿತ ಬಿತ್ತನೆ 
ಯನ್ನು ಉಪಯೋಗಿಸಬೇಕು. ತೆನೆ ಹೊರಟ ಕೂಡಲೆ ಮತ್ತು ಹೂವಾಡುವಾಗ್ಗೆ 
18 ಲೀಟರ್‌ ನೀರಿಗೆ 40 ಗ್ರಾಮ್‌ ಜೀರವನ್‌ ಅಥವಾ 45 ಗ್ರಾಮ್‌ ಥೀರಮ್‌ 
ಬೆರೆಯಿಸಿ ಸಿಂಪಡಿಸುವುದರಿಂದ ಈ ರೋಗವನ್ನು ಕೆಲಮಟ್ಟಿಗೆ ನಿವಾರಿಸಬಹುದು. 


ಅಧ್ಯಾಯ 9 
ಸುಗ್ಗಿಕಾಳು ಹಾಗೂ ಮೇವಿನ ಸಂಗ್ರಹಣೆ ಮತ್ತು ಕೂಳೆ ಬೆಳೆ 


ಜೋಳವನ್ನು ಬಿತ್ತಿದ 110 ರಿಂದ 165 ದಿನಗಳಲ್ಲಿ ಕಟಾವು ಮಾಡುತ್ತಾರೆ. 
ಕಟಾವು ಮಾಡುವ ಸಮಯದಲ್ಲಿ ಕಾಳು ಪೂರ್ತಿಯಾಗಿ ಬಲಿತಿರಬೇಕು. ತೆನೆಗಳನ್ನು 
ಮೊದಲು ತೆಗೆದು ಬೇರೆ ಕಡೆ ಗುಂಪು ಹಾಕಿ ಒಣಗಿಸಿ ಅಮೇಲೆ ತೆನೆ ಮುರಿಯಬಹುದು. 
ತೆನೆಗಳನ್ನು ಒಕ್ಕಣೆ ಕಣದೆಲ್ಲಿ ಪಸರಿಸಿ, ಜಾನುವಾರುಗಳ ಕಾಲಿನಲ್ಲಿ ತುಳಿಸಿ ಕಾಳನ್ನು 
ಬೇರ್ಪಡಿಸಂತ್ತಾರೆ. ಈ ಕೆಲಸಕ್ಕಾಗಿ ಕಲ್ಲಿನ ರೋಲನ್ನು ಕೂಡ ಉಪಯೋಗಿಸುತ್ತಾರೆ. 
ಅನಂತರ ಕಾಳಿನಿಂದ ಸುಂಕವನ್ನು ಗಾಳಿಗೆ ತೂರಿ ಬೇರ್ಪಡಿಸುತ್ತಾರೆ. ಸಾಕಷ್ಟು 





ಚಿತ್ರ 21: ಒಕ್ಕಣೆ ಉಪಕರಣ 
ಪ್ರಮಾಣದಲ್ಲಿ ಗಾಳಿ ಇಲ್ಲದಿದ್ದರೆ ಗಾಳಿ ಪ್ರಚೋದಕ ಉಪಕರಣಗಳನ್ನು ಉಪಖೋಗಿ 


77 ಸುಗ್ಗಿಕಾಳು ಹಾಗೂ ಮೇವಿನ ಸಂಗ್ರಹಣೆ ಮತ್ತು ಕೂಳಿ ಬೆಳೆ 


ಸಬಹುದು. ಇತ್ತೀಚಿಗೆ ಜೋಳದ ತೆನೆಯಿಂದ ಕಾಳನ್ನು ಬೇರ್ಪಡಿಸಿ ಹಸನುಮಾಡಿ 
ಚೀಲಗಳಿಗೆ ತುಂಬುವ ಒಕ್ಕಣೆಯ ಯಂತ್ರಗಳು ದೊರೆಯುತ್ತವೆ. ಇವುಗಳನ್ನು 
ಉಪಯೋಗಿಸಿಕೊಂಡು ಹೆಚ್ಚಿಗೆ ಉತ್ಪಾದನೆ ಮಾಡುವ ರೈತನು ಕಡಮೆ ವೆಚ್ಚ 
ಹಾಗೂ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಜೋಳದ ಸುಗ್ಗಿ ಪೂರೈಸಿಬಿಡಬಹುದು, 


ಕಾಳಿನ ಸಂಗ್ರಹಣೆ 

ಜೋಳದ ಕಾಳನ್ನು ಕ್ರಿಮಿಕೀಟಗಳ ಹಾವಳಿಯಿಂದ ತಪ್ಪಿಸಿ ಸಂಗ್ರಹಿಸುವುದು: 
ಮಹತ್ವದ ಸಮಸ್ಯೆಯಾಗಿದೆ. ಕಡಮೆ ಪ್ರಮಾಣದಲ್ಲಿ ಹಾಗೂ ಕಡಮೆ ಅವಧಿವರೆಗೆ 
ಕಾಳು ಸಂಗ್ರಹಿವ ರ ತರು, ಗೋಣಿ ಚೀಲಗಳಲ್ಲಿ ಇಡುತ್ತಾರೆ. ಇಂತಹ ಚೀಲಗಳಿಗೆ 
ಮೆಲಾಥಿಯಾನ್‌ ಅೇಸಿಸುವುದರಿಂದ ಕೀಟದ ಹಾವಳಿಯನ್ನು ತಪ್ಪಿಸಬಹುದು. 
ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಬಹಳ ಅವಧಿವರೆಗೆ ಸಂಗ್ರಹಿಸಬೇಕಾದ ರೈತರು 
ನೆಲದಲ್ಲಿ ಹಗೆಯನ್ನು ತೋಡಿ ಜೋಳವನ್ನು ಸಂಗ್ರಹಿಸಿರುತ್ತಾರೆ. ಇತ್ತೀಚಿಗೆ ಜೋಳ 
ಸಂಗ್ರಹಿಸಲು ತಗಡಿನ ಡಬ್ಬಗಳನ್ನು ಆಭಿವೃದ್ಧಿ ಪಡಿಸಿದ್ದಾರೆ. ಆ ಹೆಚ್ಚಿನ ಪ್ರಮಾ 
ಣದಲ್ಲಿ ಜೋಳವನ್ನು ಸಂಗ್ರಹಿಸಲು ಇಲಿಗಳು ಪ್ರವೇಶಿಸದಂತೆ ಗೋಡೌನ್‌ಗಳನ್ನು 
ಕೆಲವುಕಡೆ ನಿರ್ಮಿಸಲಾಗಿದೆ. ಇಂತಹ ಗೋಡೌನ್‌ಗಳಲ್ಲಿ ಕೀಟನಾಶಕವನ್ನು ಉಪ 
ಯೋಗಿಸಿ ಜೋಳವನ್ನು ಸಂಗ್ರಹಿಸಬಹುದು. ಜೋಳವನ್ನು ಹುಳಗಳ ಕಾಟದಿಂದ , 
ತಪ್ಪಿಸಿ ದೀರ್ಫಕಾಲದವರೆಗೆ ಸಂಗ್ರುಹಿಸಲು' ಕೈಕೊಳ್ಳಬೇಕಾದ ಮುಖ್ಯ ಕ್ರಮವೆಂದರೆ 
ಕಾಳನ್ನು ಶೇಕಡಾ 8ಕ್ಕಿಂತ ಕಡಮೆ ತೇವಾಂಶ ಉಳಿಯುವವರೆಗೆ ಒಣಗಿಸುವುದು ಮತ್ತು 
ಆರ್ದ್ರತೆ ಕಡಮೆ ಇರುವ ವಾತಾವರಣದಲ್ಲಿ ಸಂಗ್ರಹಿಸಿಡುವುದು. 


ಮೇವಿನ ಸಂಗ್ರಹ 
ಜೋಳದ ಕಣಿಕೆ ಅಥವಾ ಕಡ್ಡಿಯು ಈ ಬೆಳೆಯುವ ಪ್ರದೇಶಗಳಲ್ಲಿ ದನಕರು 
ಗಳ ಮುಖ್ಯ ಆಹಾರವಾಗಿದೆ. ಸಾಮಾನ್ಯವಾಗಿ ಜೋಳದ ಒಣಗಿದ ಕಡ್ಡಿಯನ್ನು ಹಳ್ಳಿ 
ಗಳಲ್ಲಿ ಬಣವೆಗಳಲ್ಲಿ ಒಟ್ಟಿ ವರ್ಷಾನುಗಟ್ಟಲಿ ಕೆಡದಂತೆ ಸಂಗ್ರಹಿಸುತ್ತಾರೆ. ಮಳೆ 
ನೀರು ಬಣವೆಯಲ್ಲಿ ಸೇರದಿದ್ದರೆ ರೆ ಕಣಿಕೆಯನ್ನು ಹೆಚ್ಚಿನ ಅವಧಿವರೆಗೆ ಸಂಗ್ರಹಿಸಲು 
ಸಾಧ್ಯವಿದೆ. 


ಇಳುವರಿ: ಮಳೆಗಾಲದಲ್ಲಿ ಖುಷ್ಕಿಬೆಳೆಯ ಇಳುವರಿಯು ಮಳೆ ಪ್ರಮಾಣ 
ಹಾಗೂ ಭೂಗುಣವನ್ನನುಸರಿಸಿ ಎಕರೆಗೆ 2 ಕ್ವಿಂಟಾಲಿನಿಂದ 10 ಕ್ವಿಂಟಾಲ್‌ವರೆಗೆ 
(ಹೆಕ್ಟೇರಿಗೆ 5 ರಿಂದ 25 ಕ್ವಿಂಟಾಲು) ಕಾಳು ದೊರೆಯುತ್ತದೆ. ನಿಶ್ಚಿತ 'ಮಳೆ ಬೀಳುವ 
ಪ್ರದೇಶದಲ್ಲಿ ಇಳುವರಿ ಜಾಸ್ತಿಯಾದರೆ ಮಳೆ ಅಭಾವ ಪ್ರದೇಶಗಳಲ್ಲಿ ಕಡಮೆ. 


\ 


\ 


ಜೋಳ". : ಬ 78 


ಹಿಂಗಾರಿ ಜೋಳದಿಂದ ಎಕರೆಗೆ 2 ರಿಂದ 5 ಕ್ವಿಂಟಾಲು ಹೆಕ್ಟೇರಿಗೆ 5-12ಕ್ಕಿಂಟಾಲು 
ಕಾಳಿನ ಇಳುವರಿ ದೊರೆಯುತ್ತದೆ. ಸಾಮಾನ್ಯವಾಗಿ ಸ್ಥಳೀಯ ಸುಧಾರಿತ ತಳಿಗಳಲ್ಲಿ 
ಒಣಕಣಿಕೆಯ ಇಳುವರಿಯು ಕಾಳಿನ ಇಳುವರಿಗಿಂತ 3ರ ರಿಂದ 5 ಪಟ್ಟು ಹೆಚ್ಚಾಗಿ 
ದೊರೆಯಂತ್ತದೆ. ಮಳೆಗಾಲದಲ್ಲಿ ಶಕ್ತಿಮಾನ್‌ ತಳಿಯನ್ನು ಹೆಚ್ಚಾಗಿ ನಿಶ್ಚಿತ ಮಳೆ 
ಬೀಳಂವ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ, ಇವುಗಳ ಸರಾಸರಿ ಇಳುವರಿಯು ಎಕರೆಗೆ 
6 ರಿಂದ 10 ಕ್ವಿಂಟಾಲು (ಹೆಕ್ಟೇರಿಗೆ 15-25 ಕ್ಹಿಂಟಾಲು) ` ವರೆಗೂ ದೊರೆಯಂ 
ಬಹಂದಂ. 


ನೀರಾವರಿಯ ಪ್ರದೇಶದಲ್ಲಿ ಎಕರೆಗೆ 10 ರಿಂದ 25 ಕ್ವಿಂಟಾಲಿನ (ಹೆಕ್ಟೇರಿಗೆ 
25-625 ಕ್ವಿಂಟಾಲು) ವರೆಗೂ ಕಾಳಿನ ಇಳುವರಿಯು ದೊರೆಯುತ್ತದೆ. ಸ್ಕೇಳಿಯ 
ತಳಿಗಳಿಗಿಂತಲೂ ಶಕ್ತಿಮಾನ್‌ ತಳಿಗಳು ನೀರಾವರಿ ಆಶ್ರಯದಲ್ಲಿ ಹೆಚ್ಚಿನ ಇಳುವರಿ - 
ಕೊಡುತ್ತವೆ. ನೀರಾವರಿ ಜೋಳದ ಬೆಳೆಯನ್ನು ಶಕ್ತಿಮಾನ್‌ ತಳಿಗಳನ್ನು ಉಪ 
ಯೋಗಿಸಿ ಮಳೆಗಾಲ ಹಾಗೂ ಬೇಸಿಗೆ ಕಾಲಗಳೆರಡರಲ್ಲಿಯೂ ಬೆಳೆಯಬಹುದು. 
ಸಾಧ್ಯವಿರಂವೆಡೆಗಳಲ್ಲಿ ಖುಷ್ಕಿ ಹಿಂಗಾರಿ ಜೋಳಕ್ಕೆ 2,3 ಬಾರಿ ನೀರು ಹಾಯಿಸುವುದ 
ರಿಂದ ಸ್ಥಳೀಯ ತಳಿಗಳಿಗಿಂತಲೂ ಎಕರೆಗೆ 10 ರಿಂದ 12 ಕ್ವಿಂಟಾಲಿನ (ಹೆಕ್ಟೇರಿಗೆ 25 
30 ಕ್ವಿಂಟಾಲು ವರೆಗೂ ಇಳುವರಿಯು ದೊರೆಯುತ್ತದೆ. ನೀರಾವರಿಯಲ್ಲಿ 
. ಶಕ್ತಿಮಾನ್‌ ತಳಿಗಳಲ್ಲಿ ಕಾಳು ಹಾಗೂ ಕಣಿಕೆಯ ಪ್ರಮಾಣವು 1 : 2-3 ಆದರೆ 
ಎರಡರಿಂದ ಮೂರ ಪಟ್ಟುಮತ್ತು ಸ್ಥಳೀಯ ಸರಧಾರಿತ ತಳಿಗಳಲ್ಲಿ ಇದು 1 : 3-5 
ಇರುತ್ತದೆ. 


ಕೊಳೆ (ಕುಳಿಚಿಳೆ ಜೀಸಾಯೆ | 

ಇತ್ತೀಚಿಗೆ ಬಿಡುಗಡೆಯಾದ ಹೈಬ್ರಿಡ್‌ ತಳಿಗಳಿಂದ ಉತ್ತಮವಾದ ಕೂಳಿಬೆಳೆ 
ಯನ್ನು ತಕ್ಕೊಳ್ಳಬಹುದೆಂದು ಸಂಶೋಧನಾ ಫಲಿತಾಂಶಗಳಿಂದ ತಿಳಿದುಬಂದಿದೆ. 
ಕೆಲವು ಸಂಶೋಧನಾ ಫಲಿತಾಂಶಗಳಲ್ಲಿ ಕೂಳೆಬೆಳೆಯು ಮೂಲ ಬೆಳೆಯಷ್ಟೆ ಅಂದರೆ 
ಹೆಕ್ಟೇರಿಗೆ 34 ರಿಂದ 36 ಕ್ವಿಂಟಾಲದವರೆಗೆ ಇಳುವರಿಯನ್ನು ಕೊಟ್ಟಿದೆ. ಕೂಳೆ ಬೆಳೆ 
ತೆಗೆದುಕ್ಕೊಳ್ಳಲು ಮೊದಲಿನ ಬೆಳೆಯ ಕಾಂಡವನ್ನು ಜಮೀನಿನಿಂದ 4-6 ಅಂಗುಲ 
ಎತ್ತರದಲ್ಲಿ ಕೊಯ್ಲಮಾಡಬೇಕು. ಸಾಮಾನ್ಯವಾಗಿ ಹೆಕ್ಟೇರಿಗೆ 75 ರಿಂದ 150 
ಕಿಲೋಗ್ರಾವಕ್‌ವರೆಗೆ ಸಾರಜನಕ ಗೊಬ್ಬರ ಕೊಡಬೇಕು. ರಾಸಾಯನಿಕ ಗೊಬ್ಬರ 
ಕೊಡುವಪ್ಪಮಾಣವು ಭೂಮಿಯಲ್ಲಿರುವ ಬೇಸಾಯದ ಬಗ್ಗೆ ಇನ್ನೂ ಬಹಳಷ್ಟು 
ಸಂಶೋಧನೆಯಾಗಬೇಕಾಗಿದೆ. 


ಅಧ್ಯಾಯ 10 
ಮೇವಿನ ಜೋಳ 


ಜೋಳವನ್ನು ಮೇವಿಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುತ್ತಾರೆ, 
ಕಾಳಿನ ಜೋಳದ ಕಣಿಕೆಯನ್ನು ಒಣಗಿಸಿ ಮೇವಿಗಾಗಿ ಉಪಯೋಗಿಸುವುದನ್ಲದೆ ಕೆಲವು 
ಸಮಯ ಜೋಳವನ್ನು ಕೇವಲ ಮೇವಿಗಾಗಿಯೇ ಬೆಳೆದು ಉಪಯೋಗಿಸುತ್ತಾರೆ. 
ಅಲ್ಲದೆ ಜೋಳವನ್ನು ಸೂಡಾನ್‌ ಹುಲ್ಲಿನ ಜೊತೆಗೆ ಸಂಕರಣಮಾಡಿ ಹುಲ್ಲುಗಾವಲು 
ಗಳಲ್ಲಿ ಬೆಳೆಸಲು ಯೋಗ ವಾದ ಮೇವಿನ ಜೋಳದ ತಳಿಯನ್ನು ಅಭಿವೃದ್ಧಿ ಪಡಿಸಲಾ 
ಗಿದೆ. ಈ ಸಂಕರಣ ತಳಿಗಳು ಜೋಳದ ಕಾಳಿನ ತಳಿಗಳಿಗಿಂತಲೂ ಹೆಚ್ಚು ಉಪಯುಕ್ತ 
ವಾಗಿವೆ. ಇವು ಹೆಚ್ಚು ಒಣವಸ್ತು ಹಾಗೂ ಆಹಾರಾಂಶಗಳನ್ನು ಪೂರೈಸುತ್ತವೆ 
ಜೋಳವು ತೆನೆ ಬರುವ ಮೊದಲು ಜಾನುವಾರುಗಳಿಗೆ ಮೇಯಿಸಲು ಉಪಯುಕ್ತವಲ್ಲ 
ಏಕೆಂದರೆ ಅದರಲ್ಲಿ ಹೆ ೈಡ್ರೊ ಸೈನಿಕ್‌ ಆಮ್ಲವೆಂಬ ವಿಷಕಾರಿ ರಾಸಾಯನ ಪದಾರ್ಥ 
ವಿರುತ್ತದೆ. ಈ ಪದಾರ್ಥವು ಜೋಳ ದೊಡ್ಡದಾಗಿ ಬೆಳೆದಂತೆ ಕಡಮೆಯಾಗುವುದ 
೦ದ ತೆನೆ ಹೊರಟ ಮೇಲೆ ಸಸ್ಯಗಳನ್ನು ಯಾವುದೇ ಅಪಾಯವಿಲ್ಲದೆ ಮೇವಿಗಾಗಿ 
ಉಪಯೋಗಿಸಬಹುದು. ಇದಲ್ಲದೆ ಎಲೆ ಹಾಗೂ ಕಾಂಡ ಹಸುರಾಗಿ ರಸವತ್ತಿರುವಾಗ 
ಜೋಳವನ್ನು ಕೊಯ್ಲುಮಾಡಿ ಸೈಲೇಜ್‌ ರೂಪದಲ್ಲಿ ಸಂಗ್ರಹಿಸಿ ಇಡಬಹುದು. 


ಜೋಳವನ್ನು ಮೇವಿಗಾಗಿ ಬೆಳೆಯುವುದರಲ್ಲಿ ಕೆಲವು ಲಾಭಗಳು 

1) ಜೋಳವು ಮುಸುಕಿನ ಜೋಳಕ್ಕಿಂತ ಕಡಮೆ ನೀರು ತೆಗೆದುಕೊಂಡು ಬೆಳೆ 
ಯುತ್ತದೆ, 

2) ಮೇವಿಗಾಗಿ ಬೆಳೆದ ಜೋಳವನ್ನು ತೆನೆ ಹೊರಟಾಗ ಅಂದರೆ 2-2, ತಿಂಗಳಲ್ಲಿ 
ಕಟಾವು ಮಾಡಬಹುದಾಗಿದೆ. ಹೀಗಾಗಿ ಈ ಮೇವಿನ ಬೆಳೆಯನ್ನು ಸುಲಭವಾಗಿ ಬಹು 
ಬೆಳೆಯ ಯೋಜನೆಯಲ್ಲಿ ಅಳವಡಿಸಬಹುದು. 


ಮೇವಿನ ಜೋಳವನ್ನು ಫಲವತ್ತಾದ ಗೋಡುಮಣ್ಣಿನ ಭೂಮಿಯಲ್ಲಿ ಉತ್ತಮ 
ವಾಗಿ ಬೆಳೆಯಬಹುದಾದರೂ, ಇದನ್ನು ಮರಳು ಮಣ್ಣಿನಿಂದ ಜೇಡಿಮಣ್ಣಿನ ಭೂಮಿ 


ಜೋಳ 80 


ಯಲ್ಲೂ ಬೆಳೆಯಬಹುದು. ಮೇವಿನ ಜೋಳವನ್ನು ಬೆಳೆಯುವಾಗ ಹವೆಯಲ್ಲಿಯ 
ಸರಾಸರಿ ಉಷ್ಣಾಂಶವು 80°F ರಿಂದ 90°F (26.67 ರಿಂದ 32.327 ೮) 
ವರೆಗೆ ಇದ್ದರೆ ಉತ್ತಮ, ಜೋಳವು ಭೂಮಿಯಲ್ಲಿಯ ತೇವದ ಕೊರತೆಯನ್ನು ಪಡೆದು 
ಕೊಳ್ಳಬಲ್ಲದಾದರೂ ನೀರಿನ ಕೊರತೆಯಿಂದ ಶೇಕಡಾ $0 ರವರೆಗೆ ಇಳುವರಿ ಕಡಮೆ 
ಯಾಗಬಲ್ಲದೆಂದು ಕಂಡು ಬಂದಿದೆ, ಕಾಳಿನ ಬೆಳೆಯಂತೆ ಮೇವಿನ ಜೋಳದ ಇಳುವರಿ 
ಯನ್ನು ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್‌ ರಾಸಾಯನಿಕಗೊಬ್ಬರ ಪೂರೈಸಿ 
ಹೆಚ್ಚಿ ಸಬಹುದು. 


ಮೇವಿನ ಜೋಳವನ್ನು ಕಾಳಿಗಾಗಿ ಬೆಳೆಯುವ ಜೋಳಕ್ಕಿಂತ ಕಡಮೆ" ಅಂತರ 

ದಲ್ಲಿ ಹೆಚ್ಚು ಬೀಜದ ಪೃಮಾಣ ಉಪಯೋಗಿಸಿ ಬಿತ್ತ ಬೇಕಾಗುತ್ತದೆ. ಇದರಿಂದ ಇಳಂ 

ವರಿ ಹೆಚ್ಚುತ್ತದೆ. ಹಾಗೂ ಕಾಂಡವು ತೆಳುವಾಗಿ ಎಲೆಯ ಪ್ರಮಾಣವು ಹೆಚ್ಚಾಗಿ ಹೆಚ್ಚು 
- ರಸಭರಿತವಾಗುತ್ತದೆ. ಅದನ್ನು ದನಗಳು ಚೆನ್ನಾಗಿ ತಿನ್ನುತ್ತವೆ, 


ಅತಿ ಹೆಚ್ಚಿ ನ ಇಳುವರಿ ಮತ್ತು ಆಹಾರಾಂಶಗಳನ್ನು ಪಡೆಯಲು ಮೇವಿನ 
ಜೋಳವನ್ನು ತಸಿ ಹೊರಟ ನಂತರ ಕಾಳ್ಳುಳುಲಿಯುವ ಮೊದಲು 'ಕಟಾವು ಮಾಡು 
ವುದು ಅವಶ್ಯ. ಈ ರೀತಿಯಾಗಿ ಕಟಾವು ಮಾಡಿದ ರೂಪದಲ್ಲಿಯೇ ಇದನ್ನು ಶೇಖ 
ರಿಸಿ ಇಡಬಹುದು. ಮೇವಿನ ಜೋಳದೊಡನೆ ಆಲಸಂದಿಕಾಳು ಮಿಶ್ರಣಮಾಡಿ ಬಿತ್ತು 
ವುದರಿಂದ ಮೇವಿನ ಸಸಾರಜನಕದ ಪ್ರಮಾಣ ಹೆಚ್ಚಿ ಮೇವಿನ ಗುಣಮಟ್ಟ ಸಂಧಾರಿ 
ಸಂತ್ತದೆ. ಇದಲ್ಲದೆ ಜೋಳದ ಮೇವಿನ ಜೊತೆಗೆ ವಿವಿಧ ಪ್ರಕಾರದ ಎಣ್ಣೆಕಾಳಿನ ಹಿಂಡಿ 
ಗಳನ್ನು ದನಗಳಿಗೆ ಕೊಡಂವುದರಿಂದಲೂ ದನೆಗಳ ಆಹಾರದ ಗುಣಮಟ್ಟವನ್ನು ಸುಧಾ 
ರಿಸಂವುದು ಸಾಧ್ಯವಿದೆ 


ಮೇವಿನ ಜೋಳದ ಬೆಳೆಯಿಂದ ಒಂದಂ ಎಕರೆಗೆ ಸಾಧಾರಣವಾಗಿ 10 ರಿಂದ 
15 ಟನ್ನು (ಹೆಕ್ಟೇರಿಗೆ 25-39.5 ಟನ್ನು) ಮೇವು ಪಡೆಯಬಹುದು, 


ಅಧ್ಯಾಯ 11 


ಬೀಜೋತ್ಪಾದನೆ ಮತ್ತು ಹಂಚಿಕೆ 


ಜೋಳಕ್ಕೆ ಬೇಕಾಗುವ ಬಿತ್ತನೆ ಬೀಜದ ಪ್ರಮಾಣವು ಇಳುವರಿಹೊಂದಿಗೆ 
ಹೋಲಿಸಿದಾಗ ಬಹಳ ಕಡಮೆ. ಇದರಿಂದ ಬೀಜೋತ್ಪಾದನೆಗೆ ಹೆಚ್ಚು ಪ್ರದೇಶವು 
ಬೇಕಾಗಿಲ್ಲ. ಸಂಕರಣ ತಳಿಗಳಲ್ಲದೆ ಜೋಳದ ಬೀಜವನ್ನು ರೈತರು ಒಂದು ಸಾರಿ 
ಸಂಶೋದನಾಕೇಂದ್ರದಿಂದ ಅಥವಾ ಪ್ರಮಾಣಿತ ಬೀಜವನ್ನು ಪದೆದ ಬಳಿಕ ಅಂತಹ 
ತಳಿಯನ್ನು ಬೇರೆ ತಳಿಗಳ ಕೂಡ ವಿ:ಶ್ರಣಮಾಡದಿದ್ದರೆ 5-6 ವರ್ಷಗಳವರೆಗೆ 
ಯಾವುದೇ ಅಭ್ಯಂತರವಿಲ್ಲದೆ ಉಪಯೋಗಿಸಬಹುದು. ಹೊಲದಲ್ಲಿಯ ಉತ್ತಮವಾದ 
ತೆನೆಗಳನ್ನು ಆರಿಸಿ, ಸಂಗ್ರಹಿಸಿಟ್ಟು ಅವುಗಳ ಬೀಜವನ್ನು ವಂರುಬೆಳೆಗೆ ಉಪಯೋಗಿ 
ಸುವ ಪದ್ಮತಿಯು ಈ ದೃಷ್ಟಿಯಿಂದ ಹೆಚ್ಚು ಉಪಯುಕ್ತ. ಇತ್ತೀಚಿಗೆ ಶಕ್ತಿಮಾನ್‌ 
ಸಂಕರಣ ತಳಿ ಬಿಡುಗಡೆಯಾದಂದಿನಿಂದ ಬೀಜೋತ್ಪಾದನೆ ಹೆಚ್ಚಾತಾಂತ್ರಿಕತೆಯನ್ನು 
ಒಳಗೊಂಡ ಲಾಭದಾಯಕ ಉದ್ಯಮವಾಗಿದೆ. ಶಕ್ತಿಮಾನ್‌ ತಳಿ ಬೀಜೋತ್ಪಾದನೆ 
ಮಾಡಲು ಈ ತಳಿಯನ್ನು ನಿರ್ಮಿಸಲು ಬೇಕಾಗುವ ಗಂಡು ಹಾಗೂ ಹೆಣ್ಣು ಜಾತಿಯ 
ಬೀಜಗಳನ್ನು ಸಂಶೋಧನಾಕೇಂದ್ರಗಳಿಂದ ಪಡೆಯಬೇಕಾಗುತ್ತದೆ. 


ಹೈಬ್ರಿಡ್‌ ತಳಿಗಳ ಬೀಜೋತ್ಪಾದನೆಯಲ್ಲಿ ಎರಡು ಹಂತಗಳಿವೆ, ಮೊದಲನೆಯ 
ದಾಗಿ ಹೈಬ್ರಿಡ್‌ ತಳಿಯನ್ನು ಉತ್ಪಾದಿಸಲು ಬೇಕಾಗುವ ಗಂಡು ಹಾಗು ಹೆಣ್ಣು ತಳಿಗಳ 
ಬೀಜೋತ್ಪಾದನೆ. ಇದನ್ನು “ಫೌಂಡೇಷನ್‌” ಬೀಜ ಎಂದು ಕರೆಯುವರು. ಇದರಲ್ಲಿ 
'ಹೆಣ್ಣು ತಳಿಯ ಬೀಜೋತ್ಪಾದನೆ ಮಾಡಲು ನಾಲ್ಕು ಸಾಲು A ಗುಂಪಿಗೆ ಸೇರಿದ ತಳಿ 
(ಅಂದರೆ ಈ ತಳಿಗಳ ಹೂವುಗಳಲ್ಲಿ ಗಂಡು ಭಾಗಗಳಲ್ಲಿ ಪರಾಗವಿರುವುದಿಲ್ಲ) ಮತ್ತು 
ಎರಡು ಸಾಲು ಔ ಗುಂಪಿಗೆ ಸೇರಿದ ತಳಿ (ಅಂದರೆ ಇದು ಸಿ ತಳಿಯ ಹಾಗೆಯೇ 
ಇದ್ದರೂ ಇದರಲ್ಲಿ ಪರಾಗ ಉತ್ಪತ್ತಿಯಾಗುತ್ತದೆ) ಬಿತ್ತಬೇಕು. ಹೆಣ್ಣು ಸಾಲುಗಳಿಂದ 
ಬಂದ ಫಸಲನ್ನು ಹೈಬ್ರಿಡ್‌ ಬೀಜೋತ್ಪಾದನೆಗೆ ಬೇಕಾಗುವ ಗಂಡು ತಳಿಯ ಬಿತ್ತನೆ 
ಯನ್ನು ಬೇರೆ ತಾಕುಗಳಲ್ಲಿ ಯಾವುದೇ ಸಂಕರಣ ಅಥವಾ ಮಿಶ್ರಣವಾಗದಂತೆ ಎಚ್ಚ 


\ 


ಜೋಳ 82 


ರಿಕೆ ವಹಿಸಿ ಬೆಳೆಯಿಸಬೇಕು, ಈ ರೀತಿಯಾಗಿ ಉತ್ಪಾದಿಸಲಾದ ಗಂಡು ಹಾಗೂ ಹೆಣ್ಣು 
ತಳಿಯ ಬೀಜಗಳನ್ನು ಪುನಃ ನಾಲ್ಕು ಹೆಣ್ಣು ಮತ್ತು ಎರಡು ಗಂಡು ಪ್ರಮಾಣದಲ್ಲಿ 


ಜೆ ಶೆಟ್ಟಿ ಇಲ್ಲ. ಇ 





ಚಿತ್ರ 22 : ಬೀಜೋತ್ಪಾದನೆ ಪ್ಲಾಟಿನಲ್ಲಿ ಗಂಡು ಹೆಣ್ಣು ತಳಿಗಳ ಹಂಚಿಕೆ 


ಸಾಲುಗಳಲ್ಲಿ ಬಿತ್ತಬೇಕು. ಇದರ ಹೆಣ್ಣು ಸಾಲುಗಳಿಂದ ಉತ್ಪತ್ತಿಯಾಗುವ ಬೀಜವೇ 
ಹೈಬ್ರಿಡ್‌ ಬೀಜ. 


ಬೀಜೋತ್ಪಾದನೆಯಲ್ಲಿ ಮುಖ್ಯವಾಗಿ ಮೂರಂ ಮಹತ್ವದ ಅಂಶಗಳನ್ನು ಅನು 
ಸರಿಸುವುದು ಅವಶ್ಯಕ. ಅವುಗಳೆಂದರೆ 1) ಫೌಂಡೇಶನ್‌ ಬೀಜೋತ್ಪಾದನೆ ಮಾಡುವ 
ತಾಕುಗಳ ಸುತ್ತಲೂ ಸುಮಾರು 350 ಮೀಟರುಗಳವರೆಗೆ ಯಾವುದೇ ಬೇರೆ 
ಜೋಳದ ಬೆಳೆ ಇರಬಾರದು. ಹೈಬ್ರಿಡ್‌ ಬೀಜದ ಬಿತ್ತನೆ ತಯಾರಿಸುವ ತಾಕುಗಳ 
ಸುತ್ತಲೂ 200 ಮೀಟರಂ ಅಂತರದವರೆಗೆ ಯಾವುದೇ ಜೋಳದ ತಾಕು ಇರಕೂಡದು 
2) ಕಳಪೆ ಸಸ್ಯಗಳನ್ನು ತೆಗೆದು ಹಾಕಬೇಕು. ಫೌಂಡೇಷನ್‌ ಅಥವಾ ಹೈಬ್ರಿಡ್‌ ತಳಿ 
ಉತ್ಪಾದನೆ ಗಂಡು ಅಥವಾ ಹೆಣ್ಣು ಸಾಲುಗಳಲ್ಲಿ ಆ ಜಾತಿಗೆ ಸೇರದ ಬೇರೆ ಜೋಳದ 
ಸಸ್ಯಗಳು ಕಂಡಕೂಡಲೆ ತೆನೆ ಬರುವುದಕ್ಕಿಂತ ಮೊದಲು ತೆಗೆದು ಹಾಕಬೇಕು. ಈ 
ಕಾರ್ಯವನ್ನು ಹೂವು ಬರುವವರೆಗೂ ಮಾಡುತ್ತಲೇ ಇರಬೇಕು. 3) ಒಕ್ಕಣೆಯಲ್ಲಿ 
ವಿಶೇಷ ಮುತುವರ್ಜಿವಹಿಸಿ ಬೀಜಕ್ಕೆ ಯಾವುದೇ ರೀತಿಯಾಗಿ ಪೆಟ್ಟು ತಗಲದ ಹಾಗೆ 
ಜಾಗರೂಕತೆವಹಿಸಬೇಕು. ಒಕ್ಕಣೆಯಲ್ಲಿ ಅಥವಾ ಶೇಖರಣೆಯ ಚೀಲ ಮುಂತಾದುವು 


83 ಬೀಜೋತ್ಪಾದನೆ ಮತ್ತು ಹಂಚಿಕೆ 


ಗಳಲ್ಲಿ ಬೇರೆ ಯಾವದೇ ಬೀಜದ ತಳಿ ಬೆರೆಯದಂತೆ ಎಚ್ಚ ರಿಕೆವಹಿಸಬೇಕು. ಬೀಜಗಳನ್ನು 
ಶೇಖರಣೆಗೆ ಮುಂಚೆ ಶೇಕಡಾ 11ಕ್ಕಿಂತ ಹೆಚ್ಚು ತೇವಾಂಶವಿರದಂತೆ ಒಣಗಿಸಬೇಕು. 


ಶಿಕ್ಷಿಮಾನ್‌ ತಳಿ ಬೀಜೋತ್ಪಾದನೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರುವ 
ತಾಂತ್ರಿಕ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ 


ಶಕ್ತಿಮಾನ್‌ ತಳಿ ಬೀಜೋತ್ಪಾದನೆಯಲ್ಲಿ ಕೆಲವು ಸಲ ಗಂಡು ಹಾಗೂ ಹೆಣ. 

ತಳಿಗಳು ಒಂದೇ ಸಮಯದಲ್ಲಿ ಹೂವಿಗೆ ಬಾರದೆ. ಇರಬಹುದು. ಗಂಡು ಮತ್ತು] 
ಹೆಣ್ಣು ತಳಿಗಳು ಹೂಬಿಡುವ ಸಮಯದಲ್ಲಿ ಕಾಲಕ್ಕನುಸರಿಸಿ 4 ರಿಂದ 18 ದಿವಸಗಳ 
ವರೆಗೆ ವ್ಯತ್ಯಾಸ ಕಂಡು ಬರಬಹುದು. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಈ ವ್ಯತ್ಯಾಸ 
ಕಡಮೆ ಹಾಗೂ ಬೇಸಿಗೆಯಲ್ಲಿ ಹೆಚ್ಚಾಗಬಹುದು. ಸ್ಥಳೀಯ ಪರಿಸ್ಥಿತಿಗನುಗುಣವಾಗಿ 

ಸಮಸ್ಯೆಯನ್ನು ಅನುಭವದಿಂದ ಬೆಳೆಯಬೇಕು. ತಡಮಾಡಿ ಹೂಬಿಡುವ ತಳಿ 
ಯನ್ನು ಅವಶ್ಯ. ಎರುವಷ ನ್ಟ ದಿನ ಮುಂಚಿತವಾಗಿಯೇ ಬಿತ್ತಬಹುದು ಅಥವಾ ಇಂತಹ 
ತಳಿಗೆ ಹೆಚ್ಚಿ. ನಪ ಕ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಕೊಟ್ಟು ತೀವ್ರವೇ ಹೂಬಿಡ) 
ವಂತೆ ಮಾಡಬಹುದು. ಗಂಡು ಹಾಗೂ ಹೆಣ್ಣು ತ ತಳಿಯ ಹೂಗಳು ಒಂದೇ ಕಾಲಕ್ಕೆ 
ಬರುವಂತಾಗಲು ಕೆಲವು ಬೇಸಾಯ ಕ್ರಮಗಳನ್ನು ಅನುಸರಿಸಬಹುದು. ಅವು ಇಂತಿವೆ: 


1), ತಡಮಾಡಿ ಹೂವಾಡುವ ತಳಿಗೆ ಹೆಕ್ಟೇರಿಗೆ 50 ಕೆ.ಜಿ ಪ್ರಮಾಣದಲ್ಲಿ ಹೆಚ್ಚಿಗೆ 
ಸಾರಜನಕವನ್ನು ಪೂರೆ ಸಬೇಕು. ಇದರಲ್ಲಿ 30 ಕೆ.ಜಿ ಸಾರಜನಕವನ್ನು ಭೂಮಿಗೆ 
ಬಿಶ್ತಿದ 30 ದಿವಸಗಳ ನಂತರ ಮತ್ತು ಇನ್ನುಳಿದ 20 ಕೆ.ಜಿಯನ್ನು ಬಿತ್ತಿದ 20, 
30, 40 ಹಾಗೂ 50 ದಿವಸಗಳಿಗೆ ಸಿಂಪರಣೆ ಮೂಲಕ ಸಮಾನವಾದ ಪ್ರಮಾಣದಲ್ಲಿ 
ಕೊಥಬೇಕು. 


2) ತಡವಾಗಿ ಹೂಬಿಡುವ ತಳಿಗೆ ಜಿಬ್ರಾಲಿಕ್‌ ಆಸಿಡ್‌ (250 ಪಿ.ಎಮ್‌) ನ್ನು 
ಬಿತ್ತಿ. ದೆ 50 ದಿವಸಗಳ ನಂತರ ಸಿಂಪರಣೆ ಮಾಡಬಹುದು. 


3) ತಡವಾಗಿ ಹೂಬಿಡುವ ತಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೊಡುವುದರಿಂದ 
ಅಥವಾ ಬೇಗ ಹೂಬರುವ ತಳಿಗೆ ನೀರು ತಡೆ ಹಿಡಿಯುವುದರಿಂದ ಈ ಗಂಡು ಹಾಗೂ 
ಹೆಣ್ಣು ತಳಿಗಳು ಒಂದೇ ಕಾಲಕ್ಕೆ ಹೂವಿಗೆ ಬರುತ್ತವೆ. 


ಈ ಶಕ್ತಿಮಾನ್‌ ತಳಿ ಬೀಜೋತ್ಪಾದನೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ 


ಮಾಡಲು ಮತ್ತು ಅದರಲ್ಲಿಯ ಗುಣಮಟ್ಟವನ್ನು ಕಾಯ್ದುಕೊಂಡು ಬರುವ 
ಜವಾಬ್ದಾರಿಯನ್ನು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಬೀಜೋತ್ಪಾದನೆ ಕಾರ್ಪೊರೇಷನ್‌ 


ಜೋಳ 84 


ನಿರ್ವಹಿಸುತ್ತದೆ, ಬೀಜದ ಗುಣಮಟ್ಟವು. ಉತ್ತಮವಾಗಬೇಕಾದರೆ ಅದರಲ್ಲಿ 
ಯಾವುದೇ ತೆರನಾದ ಮಿಶ್ರಣವಿರಕೂಡದು, ಕಾಳು ಗಡುತರವಾಗಿ ತುಂಬಿಕೊಂಡಿರ 
ಬೇಕು. ಶೇಕಡಾ 80ಕ್ಕಿಂತ ಹೆಚ್ಚು ಮೊಳಕೆ ಪ್ರಮಾಣ ಹೊಂದಿರಬೇಕು. ಕಾಳಿನ ಒಳಗೆ 
ಅಥವಾ ಹೊರಗೆ ಯಾವುದೇ ರೋಗಾಣುಗಳ ಅಂಶವಿರಕೂಡದು. ಅದಕ್ಕೋಸುಗ 
ಬೀಜಕ್ಕೆ ಯೋಗ್ಯವಾದ ಬೀಜೋಪಚಾರ ಮಾಡಬೇಕಾಗುತ್ತದೆ ಮತ್ತು ಕಾಳುಗಳನ್ನು 
ತೇವಾಂಶ ಹೀರಿಕೊಳ್ಳಲು ಬಾರದಂಥ ಪ್ಯಾಕೆಟ್ಟುಗಳಲ್ಲಿ ಸಂಗ್ಭಹಿಸಬೇಕು, 


ಅಧ್ಯಾಯ 12 


ಸಾಗುವಳಿಯ ವೆಚ್ಚ ಹಾಗೂ ಆದಾಯ 


ಖುಷ್ಕಿಪ್ರದೇಶದಲ್ಲಿ ಶಕ್ತಿಮಾನ್‌ ಹಾಗೂ ಸ್ಥಳೀಯ ಸುಧಾರಿತ ತಳಿಗಳನ್ನು ಬೆಳೆ 
ಯುವ ರೈತರ ಹೊಲಗಳಲ್ಲಿ ಕ್ರಿ.ಶ 1970ರಲ್ಲಿ ಕೈಕೊಂಡ ಸಮೀಕ್ಷೆಯಲ್ಲಿ ಶಕ್ತಿಮಾನಾ 
ತಳಿಗಳನ್ನು ಬೆಳೆಸಲು ಸರಾಸರಿ ಹೆಕ್ಟೇರಿಗೆ 708/- ರೂಪಾಯಿ ವೆಚ್ಚ ತಗಲಿದ್ದು 
ಕಂಡು ಬಂದಿತು. ಇದರಲ್ಲಿ ಸುಮಾರು ಶೇಕಡಾ 35ರಷ್ಕು ಸ ವೆಚ್ಚವು ಕೇವಲ ಗೊಬ್ಬರ 
ಗಳಿಗೆ ತಗಲಿತ್ತು. ಇದೇ ಸಮೀಕ್ಷೆಯಲ್ಲಿ ಸ್ಥಳೀಯ ಸುಧಾರಿತ ತಳಿಗಳಿಗೆ ಹೆಕ್ಟೇರಿಗೆ 
465/- ರೂಪಾಯಿ ವೆಚ್ಚ ತಗಲಿದ್ದು ತೋರಿಬಂದಿತು. ಅದರಲ್ಲಿ ಶೇಕಡಾ 25ರಷ್ಟು 
ವೆಚ್ಚವು ಗೊಬ್ಬರಗಳಿಗೆ ತಗಲಿತ್ತು. ಸಿ.ಎಸ್‌.ಎಚ್‌-1 ತಳಿಯಿಂದ ಹೆಕ್ಟೇರಿಗೆ ಸರಾಸರಿ 
2351 ಕೆ.ಜಿ ಇಳುವರಿ ದೊರೆತಿದ್ದರೆ ಸ್ಥಳೀಯ ತಳಿಯಿಂದ ಹೆಕ್ಟೇರಿಗೆ 551 ಕೆ.ಜಿ 
ಇಳುವರಿ ದೊರೆಯಿತು. 


ಇತ್ತೀಚಿಗೆ ಗೊಬ್ಬರ ಬೀಜ ಹಾಗೂ ಕೂಲಿಯ ಬೆಳೆಗಳು ಹೆಚ್ಚಾಗಿದ್ದರಿಂದ 
ಸಾಗುವಳಿ ವೆಚ್ಚವು ಇದಕ್ಕೂ ಶೇಕಡಾ 25ರಷ್ಟು ಹೆಚ್ಚಬಹುದೆಂದು ಹೇಳಬಹುದು. 


ನೀರಾವರಿ ಆಶ್ರಯದಲ್ಲಿ ಶಕ್ತಿಮಾನ್‌ ಜೋಳವನ್ನು ಬೆಳೆಯಲು ಹೆಕ್ಟೇರಿಗೆ 
ಸುಮಾರು 2500 ರೂಪಾಯಿ ವೆಚ್ಚ ತಗಲಬಹುದು. ಇದರಲ್ಲಿ ಶೇಕಡಾ 45 ರಿಂದ 
60ರಷ್ಟು ವೆಚ್ಚವು ರಾಸಾಯನಿಕ ಗೊಬ್ಬರ ಹಾಗೂ ಸಸ್ಯಸಂರಕ್ಷಣಾ ಕ್ರಮಗಳಿಗೆ 
ತಗಲುತ್ತದೆ. 


ಶಕ್ತಿಮಾನ್‌ ಹಾಗೂ ಸುಧಾರಿತ ತಳಿಗಳ ಉತ್ಪಾದನೆಯ ವೆಚ್ಚದಲ್ಲಿ ಮುಖ್ಯ 
ವಾದ ಅಂತರವು ಬೀಜ ಮತ್ತು ಬಿತ್ತನೆ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರ 
ಮತ್ತು ಸಸ್ಮಸಂರಕ್ಷಣೆ ಇವುಗಳಲ್ಲಿ ಅದೆ. ಸಣ್ಣ ರೈತರಿಗೆ ಸ್ಥಳೀಯ ತಳಿಗಳ ಬದಲು 
ಶಕ್ತಿಮಾನ್‌ ತಳಿಗಳನ್ನು ಬೆಳಯಲು ಮುಖ್ಯವಾಗಿ ಈ ಮೂರು ಒಳವರಿ ವಸ್ತುಗಳ 
ಪೂರೈಕೆ ಮತ್ತು ಅವುಗಳನ್ನು ಕೊಳ್ಳಲು ಅರ್ಥಿಕ ನೆರವು ಬೇಕು. ಇತರ ವಿಷಯಗಳಲ್ಲಿ 
ಈ, ಎರಡು ತೆರದಾದ ತಳಿಗಳ ಸಾಗುವಳಿ ವೆಚ್ಚೆದಲ್ಲಿ ಹೆಚ್ಚಿನ ವ್ಯತ್ಯಾಸಎಲ್ಲ. 


% 


ಕೋಷ್ಟಕ 18 


ಮಳೆಯ ಆಶ್ರಯದಲ್ಲಿ ಸ್ಥಳೀಯ ಹಾಗೂ ಶಕ್ತಿಮಾನ್‌ ಜೋಳೆದ ಚೀಸಾ 
ಯದ ನೆಚ್ಚೆ ಹಾಗೂ ಆದಾಯ 





ವೆಚ್ಚಗಳ ವಿವರ ಹೆಕ್ಟೇರಿಗೆ ಸರಾಸರಿ ಆದಾಯ ಒಟ್ಟು ವೆಚ್ಚದ 
ಟಿ (ರೂಪಾಯಿಗಳಲ್ಲಿ)  ಶೆಕಡಾ್‌ 





1 ಶಕ್ತಿಮಾನ್‌ ಜೋಳ 





1) ಭೂಮಿಯ ಸಿದ್ಧತೆ 68-97 12-77 
2) ಬೀಜ ಮತ್ತು ಬಿತ್ತನೆ 6948 12-59 
3) ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರ 248-39 46-34 
4) ಅಂತರ್‌ ಬೇಸಾಯ 69-46 12-96 
5) ಸಸ್ಯ ಸಂರಕ್ಷಣೆ 36-50 6-82 
6) ಕೊಯ್ಲು ಮತ್ತು ಒಕ್ಕಣೆ 45-17 8-43 
7) ಭೂಮಿಯ ಗೇಣಿ ಮೆಚ್ಚ ದ ಮೇಲೆ 6 ತಿಂಗಳ ಬಡ್ಡಿ 
(ಶೇಕಡಾ 9 ರಂತೆ) 172-38 
ಒಟು 708-35 100-00 


ಬಟ 


1] ಸ್ಥಳೀಯ ಜೋಳ 


1) ಭೂಮಿಯ ಸಿದ್ದತೆ 55-50 17-20 
2) ಬೀಜ ಮತ್ತು ಬಿತ್ತನೆ 36-84 11-42 
3) ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರ 120-22 37-25 
4) ಅಂತರ ಬೇಸಾಯ 49-99 15-49 
5) ಸಸ್ಮ ಸಂರಕ್ಷಣೆ 15-17 4-70 
6) ಕೊಯ್ಲು ಮತ್ತು ಒಕ್ಕಣೆ 45-00 13-94 
7) ಭೂಮಿಯಗೇಣಿ ವೆಚ್ಚ ದ ಮೇಲೆ 6 ತಿಂಗೆಳ ಬಡ್ಡಿ 


(ಶೇಕಡಾ 9 ರಂತೆ) 162-78 
ಒಟ್ಟು 485-50 100-00 


ಕೋಷ್ಟಕ 16 


ಶಕ್ತಿಮಾನ್‌ ಹಾಗೂ ಸ್ಥಳೀಯೆ ಜೋಳೆದ ತಳಿಗಳ ಉತ್ಪೆತ್ತಿ ಹಾಗೂ 


ಉತ್ಪನ್ನ 
ತಳಿಗಳು ಸರಾಸರಿ ಕನಿಷ್ಠ ಗರಿಷ್ಠ 
ಸಿ.ಎಸ್‌.ಎಚ್‌-1 
1) ಜೋಳದ ಕಾಳಿನ ಉತ್ಪತ್ತಿ 
(ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) 2357 141 4942 
2) ಕಣಿಕೆ (ದಂಟು) ಉತ್ಪತ್ತಿ 
(ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) 1142 148 7907 
ಸ್ಥಳೀಯ ತಳಿ 
1) ಜೋಳದ ಕಾಳಿನ ಉತ್ಪತ್ತಿ 
(ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) 551 15 2224 
2) ಕಣಿಕೆ (ದಂಟು) ಉತ್ಪತ್ತಿ ಕ 
| (ಹೆಕ್ಟೇರಿಗೆ ಕೆ.ಜಿಗಳಲ್ಲಿ) 2140 74 7413 


ಮೂಲ ; ಶ್ರೀ ವೆಂಕಟರಾಮ, ಕುಲಕರ್ಣಿ ಮತ್ತು ರಘುಮೂರ್ತಿ., ಶಕ್ತಿಮಾನ್‌ ಹಾಗೂ ಸ್ಥಳೀಯ 
ತಳಿಗೆಳ ಮಳೆ ಆಶ್ರಯ ಬೆಳೆಗಳ ಪರಸ್ಪರ ವೆಚ್ಚ ಹಾಗೂ ಆದಾಯ, ಮೈಸೊರು ವ್ಯವಸಾಯ 
ನಿಜ್ಞಾನ ಜರ್ನಲ್‌ 1973, ನಂ.7: 454-459-1923. 


ಶಕ್ತಿಮಾನ್‌ ತಳಿಗಳ ಸರಾಸರಿ ಕಾಳಿನ ಉತ್ಪಾದನೆಯು ಸ್ಮಳೀಯ ತಳಿಗಿಂತಲೂ 
4 ಪಟ್ಟು ಇರುವುದನ್ನು ಕೋಷ್ಟಕ 16ರಲ್ಲಿ ಕಾಣಬಹುದು. ಇದಲ್ಲದೆ ಕನಿಷ್ಠ ಹಾಗೂ 
ಗರಿಷ್ಠ ಉತ್ಪಾದನೆಯಲ್ಲಿಯೂ ಶಕ್ತಿಮಾನ್‌ ಸ್ಥಳೀಯ ತಳಿಗಿಂತಲೂ ಹೆಚ್ಚು ಇಳುವರಿ 
ಕೊಡುತ್ತಪೆಂದಂ ಕಂಡಂಬರುತ್ತದೆ. 


ಶಕ್ತಿಮಾನ್‌ ತಳಿಗಳಲ್ಲಿ ಜೋಳದ ಕಣಿಕೆಯ ಇಳುವರಿಯು ಸರಾಸರಿಯಾಗಿ 
ಸ್ಥಳೀಯ ತಳಿಗಳ ಅರ್ಧದಷ್ಟು ಇದು ಸಮೀಕ್ಷೆಯಿಂದ ಕಂಡುಬಂದ ವಿಷಯ. ಅದರೂ 
ಕನಿಷ್ಠ ಹಾಗೂ ಗರಿಷ್ಠ ಇಳುವರಿಗಳನ್ನು ' ಗಮನಿಸಲಾಗಿ ಶಕ್ತಿಮಾನ್‌ ತಳಿಗಳಿಂದ 
ಸ್ಥಳೀಯ ತಳಿಗಳಷ್ಟೇ ಕಣಿಕೆಯ ಇಳುವರಿ ಪಡೆಯಲು ಸಾಢ್ಯ. ಶಕ್ತಿಮಾನ್‌ ತಳಿಗಳು 
ಗಿಡ್ಡು ನಿಲುವಿನದಿರುವುದರಿಂದ ಇವುಗಳನ್ನು ಸ್ವಲ್ಪ ದಟ್ಟವಾಗಿ ಬಿತ್ತಿ ಸಾಕಷ್ಟು 
ರಾಸಾಯನಿಕ ಗೊಬ್ಬರ ಪೂರೈಸುವುದರಿಂದ ಇದನ್ನು ಸಾಧಿಸಬಹುದು. 


\ 


ಅಧ್ಯಾಯ 13 


ಜೋಳದ ಅಭಿವೃದ್ಧಿ 


ನಮ್ಮ ದೇಶದಲ್ಲಿ ಜೋಳವು ಬಹಳಷ್ಟು ಜನರ ಮುಖ್ಯವಾದ ಆಹಾರವಾಗಿದ್ದು 
ಒಟ್ಟು ಪೈರು ಬೆಳೆಯುವ ಕ್ಷೇತ್ರದಲ್ಲಿ ಎರಡನೆಯ ಮಹತ್ವದ ಸ್ಥಾನ ಪಡೆದಿದೆ. ಕಡಮೆ 
ಮಳೆ ಬೀಳುವ ಪ್ರದೇಶಗಳಲ್ಲಿ ಜೋಳವು ಅತಿ ಮಹತ್ವದ ಬೆಳೆಯಾಗಿದೆ. ಕಾರಣ 
ಬೇಸಾಯದ ಅಭಿವೃದ್ಧಿಯ ಹೆಚ್ಚಿನ ಮಟ್ಟದಲ್ಲಿ ಜೋಳದ ಅಭಿವೃದ್ಧಿಯನ್ನು ' ಅವ 
ಲಂಬಿಸಿದೆಯೆಂದು ಹೇಳಬಹುದು. ಸಧ್ಯದ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಜೋಳದ 
ಬೆಳೆಯ ಪ್ರದೇಶವು ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಿಗಿಂತಲೂ ಶೇಕಡಾ 35 
ರಷ್ಟು ಹೆಚ್ಚಿದ್ದರೂ ಉತ್ಪತ್ತಿಯು ಶೇಕಡಾ 66ರಷ್ಟು ಮಾತ್ರವಿದೆ. ಇದರ ಮೇಲಿಂದ 
ಜೋಳದ ಬೆಳೆಯಲ್ಲಿ ನಾವು ಕೈಕೂಳ್ಳಬೇಕಾದ ಸುಧಾರಣಾ ಕ್ರಮಗಳ ಮಹತ್ವವು 
ಕಂಡುಬರುತ್ತದೆ. 


ಉತ್ಪತ್ತಿಯನ್ನು ಹೆಚ್ಚಿ ಸುವುದರಲ್ಲಿ ತಳಿಗಳ ಅಭಿವೃದ್ಧಿಯೇ ಅಲ್ಲದೆ, ಬೇಸಾಯ 
ಕ್ರಮಗಳು ರಾಸಾಯನಿಕ ಗೊಬ್ಬ ರಗಳ ಉತ್ತಮ ಬಳಕೆ, ಸಸ್ಯಸಂರಕ್ಷಣೆ, ನೀರಿನ 
ನಿರ್ವಹಣೆ ಮುಂತಾದುವುಗಳು ಮಹತ ಕೈದ ಪಾತ್ರವಹಿಸುತ್ತವೆ. ಉತ್ಪಾದನೆಯ ವೆಚ್ಚ 
ಕಡಮೆ ಮಾಡುವುದು ಮತ್ತು ಇಳುವರಿ ಹೆಚ್ಚಿಸುವುದು ನಮ್ಮ ಉದ್ದೇಶವಾಗಿರಬೇಕು. 
ಇದಲ್ಲದೆ ಫಸಲನ್ನು ಮಾರಾಟಮಾಡುವುದು, ಹಾಳಾಗದಂತೆ ದಾಸ್ತಾನು ಮಾಡುವುದು 
ಬೇಸಾಯಗಾರರಿಗೆ ಯೋಗ್ಯ ಬೆಲೆ ಸಿಗುವಂತೆ. ಮಾಡುವುದು, ಇವೆಲ್ಲವೂ ಉತ್ಪಾದ 
ನೆಯ ಹೆಚ್ಚಳದ ಗತಿಯನ್ನು ಕಾಯ್ದು! ಕೊಂಡು ಬರಲು ಮಹತ್ವದ ವಿಷಯಗಳಾಗಿವೆ. 
ಜೋಳದ ಕಾಳು ಹಾಗೂ ಗುಣಮಟ್ಟದಲ್ಲಿ ಸ್ಥಳೀಯ ಸುಧಾರಿತ ತಳಿಗಳಿಗಿಂತ ಸ್ವಲ್ಪ 
ಕಡಮೆಯೆಂದೇ ಹೇಳಬಹುದು. ಇತ್ತೀಚಿಗೆ ಬಿಡುಗಡೆ ಮಾಡಲಾದ ಸಿ.ಎಸ್‌.ಎಚ್‌-5 
6 ತಳಿಗಳ ಕಾಳಿನ ಗಂಣಮಟ್ಟವು ಕೆಲಮಟ್ಟಿಗೆ ಉತ್ತಮವಾದರೂ ಸ್ಥಳೀಯ ಸುಧಾ 
ರಿತ ಮಾಲ್ಕಂಡಿ, ಮೂಗುತಿ ಮುಂತಾದುವುಗಳ ಕೂಡ ಹೋಲಿಸುವಂತಿಲ್ಲ, ಇದನ್ನು 
ಸುಧಾರಿಸಬೇಕಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಶೋಧನಾ ಕಾರ್ಯವನ್ನು ನಡಸಬೇಕು. 
ಈ ಸಂಶೋಧನೆಯ ಫಲಿತಾಂಶಗಳು ರೈತರಿಗೆ ಸರಿಯಾದ ರೀತಿಯಲ್ಲಿ ತಲುಷಬೇಕು, 


89 ಜೋಳ 


ಹೀಗೆ ಮಾಡಲು ಸಂಶೋಧನಾಕಾರ್ಯಕರ್ತರೇ ಕೆಲಮಟ್ಟಿಗೆ, ವಿಸ ಸ ya 
ಹಾಗೂ ರೈತರಿಗೆ ತರಬೇತಿ ನೀಡುವಲ್ಲಿ ಮತ್ತು ರೈತರ ಜಮೀನು 1ಳ ಹೊಸ 
ಗಳೆ ಪ್ರಾತ್ಯಾಕ್ಷಿಕೆಗಳನ್ನು ನಡೆಸುವಲ್ಲಿ ಆಸಕ್ತಿವಿಸಬೇಕು. 


ಜೋಳದ ಉತ್ಪಾದನೆಯ ಹೆಚ್ಚಳವನ್ನು ಮುಖ್ಯವಾಗಿ ಜೋಳವನ್ನು ಅತಿ 
ಹೆಚ್ಚು ಇಳುವರಿ ಪಡೆಯಬಲ್ಲಂಥ ಹವಾಮಾನ ಭೂಗುಣ ಹಾಗೂ ನೀರಿನ ಸೌಲಭ್ಯ 
ವಿರುವ ಕಡೆ ಹೆಚ್ಚಾಗಿ ಬೆಳೆಯಬೇಕು. 


ಈ ರೀತಿಯಾಗಿ ಮಾಸಲು ಸಧ್ಯಕ್ಕೆ ಪ್ರಚಲಿತವಿರುವ ಬಹುಬೆಳೆ ಯೋಜನೆಗಳಲ್ಲಿ 
ಸೂಕ್ತವಾದ ಮಾರ್ಪಾಟುಗಳನ್ನು ಮಾಡಬೇಕು. ಉತ್ತಮ ಜೋಳೆ ಬೆಳೆಯಲು ಅನು 
ಕೊಲವಿರುವ ಪ್ರದೇಶದಲ್ಲಿ ಹೆಚ್ಚಿನ ಸಾಂದ್ರಬೇಸಾಯ ಕ್ರಮಗಳನ್ನು ಕೈಕೊಂಡು ಈ 
ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸಬೇಕು. 


ಈವರೆಗೆ ಕೈಕೊಂಡ ಸಂಶೋಧನೆ, ಪ್ರಾತ್ಯಕ್ಷಿಕೆ ರಾಷ್ಟ್ರೀಯ ಪ್ರಾತ್ಯಕ್ಷಿಗಳ 
ಮೇಲಿಂದ ಅಧುನಿಕ ಪದ್ಮತಿಗಳನ್ನು ಅನುಸರಿಸುವುದರಿಂದ ಜೋಳದ ಇಳುವರಿಯನ್ನು 
ಈಗಿರುವ ಮಟ್ಟಕ್ಕಿಂತ ಸರಾಸರಿ ಶೇಕಡಾ 200 ರಿಂದ 300 ವರೆಗೆ ಹೆಚ್ಚಿಸಬಹುದೆಂದು 
ಕಂಡುಬಂದಿದೆ. ಹೀಗೆ ಮಾಡಲು ಬೇಕಾದ ತಾಂತ್ರಿಕ ಜ್ಞಾನ, ಬೀಜ, ಗೊಬ್ಬರ, ಸಸ್ಯ 
ಸಂರಕ್ಷಣ ರಾಸಾಯನಗಳು ರೈತರಿಗೆ ಸಮಯಾನುಸಾರ "ದೊರೆಯುವಂತೆ ಏರ್ಪಾಡು 
ಮಾಡುವುದು ಅತಿ ಆವಶ್ಯಕ,» ' 


ಜೋಳದ ಅಧಿಕ ಇಳುವರಿ ತಳಿಗಳಲ್ಲಿ ಮುಖ್ಯವಾದುವುಗಳನ್ನು ರಾಷ್ಟ್ರೀಯ 

ತತ್ಯಕ್ಷಿಕ ಯೋಜನೆಯಲ್ಲಿ ಆಂಧ್ರಪ್ಪ। ದೇಶ, ಗುಜರಾತ್‌, ಮಧ್ಯಪ್ರದೇಶ, ತಮಿಳು 
ಹುಸ ರಾಜ್ಯಗಳಲ್ಲಿ 1970 ರಿಂದ 1973-74ನೇ ಅವಧಿಯಲ್ಲಿ ಕೈಕೊಳ್ಳಲಾಗಿತ್ತು. 
ಇದರಲ್ಲಿ ಸಿ.ಎಸ್‌.ಎಚ್‌-1 ತಳಿಯ ಸರಾಸರಿ ಇಳುವರಿಯು, ಹೆಕ್ಕೆ ರಿಗೆ 43.1 ಕ್ವಿಂಟಾಲು 
ಇತ್ತು. ಕರ್ನಾಟಕ ರಾಜ್ಯದಲ್ಲಿ ಕ್ರಿ.ಶ 1970-71 ಮತ್ತು 1971-72ರಲ್ಲಿ ಹೆಕ್ಟೇರಿಗೆ 
84 ಕ್ವಿಂಟಾಲು ಇಳುವರಿ ಬಂದ' ದಾಖಲೆಯಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕ್ಲಿ.ಶ 
1970-71ನೇ ವರ್ಷ ಅತಿ ಹೆಚ್ಚಿನ ಇಳುವರಿಯು 86 ಕ್ವಿಂಟಾಲು ಮತ್ತು 1971- 
72ರಲ್ಲಿ 97 ಕ್ವಿಂಟಾಲು ಇದ್ದುದು ಕಂಡುಬಂದಿದೆ. ಈ ಅಂಕಿ ಅಂಶಗಳಿಂದ ಶಕ್ತಿಮಾನ್‌ 
ಜೋಳದ ಇಳುವರಿಯ ಅತಿ ಹೆಚ್ಚಿನ ಮಟ್ಟ ಕಂಡುಕೊಳ್ಳಬಹುದಾಗಿದೆ. 


ಹೆಬ್ಬಾಳ ಸಂಶೋಧನಾಕೇಂದ್ರದಲ್ಲಿ ಕೈಕೊಂಡ ಬಹುಬೆಳೆ ಯೋಜನೆಯ 
ಪ್ರಯೋಗಗಳಲ್ಲಿ ಹೈಬ್ರಿಡ್‌ ಸಿ.ಎಸ್‌.ಎಚ್‌-1 ತಳಿಯ ಸರಾಸರಿ ಇಳುವರಿಯು ಹೆಕ್ಟೇ 
ರಿಗೆ 73 ಕ್ವಿಂಟಾಲು ಇತ್ತು. ಅತಿ ಹೆಚ್ಚಿನ ಹಾಗೂ ಅತಿ ಕಡಮೆ ಇಳುವರಿಯು ಪ್ರಮಾ 


ಜೋಳದ ಅಭಿವೃದ್ಧಿ 90 


ಇವು ಹೆಕ್ಟೇರಿಗೆ 52 ಕ್ವಿಂಟಾಲದಿಂದ 92 ಕ್ವಿಂಟಾಲು ಆಗಿತ್ತು. ಶಕ್ತಿಮಾನ ಜೋಳದ 
ಕೂಳೆ ಬೆಳೆಯು ಈ ಬಹು ಬೆಳೆ ಯೋಜನೆ ಪ್ರಯೋಗಗಳಲ್ಲಿ ಕೇವಲ 87 ದಿವಸಗಳಲ್ಲಿ 
ಕಟಾವಿಗೆ ಬಂದು ಅದರ ಸರಾಸರಿ ಇಳುವರಿಯು ಹೆಕ್ಟೇರಿಗೆ 6800 ಕೆ.ಜಿ ಆಗಿತ್ತು. 
ಕೂಳೆ ಬೆಳೆಯ ಕನಿಷ್ಟ ಹಾಗೂ ಗರಿಷ್ಟ ಇಳುವರಿ ಅಂಕಿಗಳು ಹೆಕ್ಟೇರಿಗೆ 56 ಹಾಗೂ 
80 ಕ್ವಿಂಟಾಲುಗಳಾಗಿದ್ದವು. ಶ್ವ 


ಕ್ರಿ.ಶ 1970.71ನೇ ವರ್ಷ ಕರ್ನಾಟಕ ರಾಜ್ಯದಲ್ಲಿ ನಡೆಯಿಸಲಾದ ಜೋಳದ 
ಬೆಳೆ ಸ್ಪರ್ಧೆಯಲ್ಲಿ ಅತಿ ಹೆಚ್ಚಿನ ಅಂದರೆ ಹೆಕ್ಟೇರಿಗೆ 90 ಕ್ವಿಂಟಾಲು ಇಳುವರಿಯನ್ನು 
ಧಾರವಾಡ ಜಿಲ್ಲೆಯಲ್ಲಿ ಒಬ್ಬ ರೈತರು ದೊರಕಿಸಿದ್ದಾಗಿ ತಿಳಿದು ಬಂದಿದೆ. 


ಜೋಳವನ್ನು ಮುಖ್ಯವಾದ ಬೆಳೆಯಾಗಿಟ್ಟುಕೊಂಡು ಜೋಳ-ಗೋದಿ, ಜೋಳ 
ಮುಸುಕಿನಜೋಳ, ಜೋಳ-ಜೋಳೆ (ಕೂಳೆ), ಜೋಳ-ಶೆಂಗಾ, ಸರದಿಗಳನ್ನು ಅನು 
ಸರಿಸಿದಾಗ ಕಾಳಿನ ಇಳುವರಿಯು 98 ರಿಂದ 172 ಕ್ವಿಂಟಾಲುಗಳವರೆಗೂ ದೊರೆತಿ 
ದ್ವುದು ಕಂಡುಬಂದಿದೆ. ಇದೇ ರೀತಿಯಾಗಿ ಜೋಳವನ್ನು ಮುಖ್ಯವಾದ ಬೆಳೆಯಾಗಿಟ್ಟು 
ಕೊಂಡು ಬಹುಬೆಳೆಯೋಜನೆಯಲ್ಲಿ ಮೂರು ಬೆಳೆ *ತೆಗೆದುಕೊಂಡ ಸನ್ನಿವೇಶಗಳಲ್ಲಿ 
ಒಟ್ಟುಇಳುವರಿಯು ಸರಾಸರಿ 140 ರಿಂದ 150 ಕ್ವಿಂಟಾಲು ದೊರೆತಿದೆ. 1 
ಹೈಬ್ರಿಡ್‌ ಜೋಳವು ಅಲ್ಪಾವಧಿಯಲ್ಲಿ ಅಂದರೆ ಸುಮಾರು 105 ದಿವಸಗಳಲ್ಲಿ ಕಟಾ 
ವಿಗೆ ಬರುವುದರಿಂದ ಈ ಬೆಳೆಯೇ ಬಹುಬೆಳೆಯೋಜನೆಗೆ ಅತಿ ಉಪಯುಕ್ತವಾಗಿದೆ. 


ಈ ಬೆಳೆಯ ಅಭಿವೃದ್ಧಿಯಲ್ಲಿ ಇನ್ನು ಕೆಲವು ಸಮಸ್ಯೆಗಳಿಗೆ ಸಂಶೋಧನೆ ಪರಿ 
ಹಾರನೀಡಬೇಕಾಗಿದೆ. ಉದಾಹರಣೆಗೆ ಕೆಲವನ್ನು ಇಲ್ಲಿ ಉಲ್ಲೇಖಿಸಬಹುದು ಬಿಳೇಕಸ 
ವನ್ನು ತಡೆದುಕೊಳ್ಳಬಲ್ಲ, ರೋಗ ಹಾಗೂ ಕೀಟಗಳನ್ನು ತಡೆದುಕೊಳ್ಳುವ, ನಮ್ಮ 
ರಾಜ್ಯದಲ್ಲಿರುವ ಹಿಂಗಾರಿ ಜೋಳದ ಪ್ರದೇಶಕ್ಕೆ ಮಳೆ ಅಭಾವ ಪರಿಸ್ಥಿತಿಯನ್ನು ತಡ 
ಕೊಂಡು ಹೆಚ್ಚು ಇಳುವರಿ ಕೊಡಬಲ್ಲ ಶಕ್ತಿಮಾನ್‌ ಅಥವಾ ಅಥಿಕ ಇಳುವರಿ ತಳಿಗಳ 
ಅಭಿವೃದ್ಧಿಪಡಿಸುವಿಕೆ ಮುಂತಾದುವು. 





1. ಆರ್‌. ಕುಲಕರ್ಣಿ ಮತ್ತು ಇತರರು, ಬಹುಬೆಳೆ ಯೋಜನೆಯ ವಿಚಾರ ಸಂಕೀರ್ಣ. 


ಪಾರಿಭಾಷಿಕ ಶಬ್ದಕೋಶ 


ಅಂಗುಲ 

ಅಧಿಕ ಇಳುವರಿ ತಳಿ 
ಕುಳೆ 

ಖನಿಜ ಪದಾರ್ಥ 
ಜೀವಸತ್ವ 

ತೆನೆ ಮೂಡುವಿಕೆ 
ನಿರೀಂದ್ರಿಯ ಗೊಬ್ಬರ 
ಬದುಪಟ್ಟಿ 
ಬಹುಬೆಳೆಯೋಜನೆ 
ಬಿಳಿಕಸ ಅಥವಾ ಮಲ್ಲಿಗೆ 
ಭ್ರೂಣ 

ರಂಜಕ 

ರಸಸಾರ 

ಶಕ್ತಿಮಾನ್‌ ತಳಿ 
ಸಮಪಾತಳಿ 
ಸಸಾರಜನಕ 
` ಸಾರಜನಕ 
| ಸೇಂದ್ರಿಯ (ಸಾವಯವ) ಗೊಬ್ಬರ 
ಸ್ಥಳೀಯ ಸುಧಾರಿತ ತಳಿ 
ಹೊರಹೊದಿಕೆ 


Inch 

High yielding variety 
Ratoon 

Mineral 

Vitamin 

Panicle initiation 
Inorganic fertilizer . 
Border strip 

Multple cropping. scheme 
Striga 

Embriyo 

Phosphorous 

PH 

Hybrid 

Contour 

Protein 

Nitrogen 

Organic manure 

Local improved variety 


Pericarp 


10. 


ಅಧಾರ ಗ್ರಂಥಗಳ ಪಟ್ಟ 


Mudaliar, S.V.T., Important Crops of South India. 
Madras: Amuda Nilayam Pvt., Ltd., 1956, 


Rao, G.P. and L.R. House., Sorghum in Seventees. 
Culcutta: Oxford and 1.B.H. Publishing Co.. 1971. 


Wall, J.S. and W. M. Ross., Sorghum Production and 
Usage. West Port, Connecticut: Avery Publishing 
Co., 1670. 


Channabasaiah, H.S.M., Land Development, Run off 
Water Harvesting and Drainage in Unirrigated 
and Irrigated Blocksoils of North-East Karna- 
taka. (Ph. D. Thesis) Dharwada: Karnataka 
University, 1973. (Unpublished) « 


Venkataram, M.N., K. R. Kulkarni, and M. Raghumurthy., 
1973 Relative Cost of Cultivation and Economics of 
Cultivation of Hybrid and Local Sorghum under 
rainfed conditions. Mysore Journal of Agricul- 
tural Sciences, 1973. No.7: 454-459 





Annual Progress Reports of Co-ordinated 
Agronomic Research Project (1.C.A.R.) 
Bangalore : University of Agricultural Sciences 
1969-70, 1970-71, 1971-72. 

Development of Agriculture in Karnataka: 
Bangalore : A Department of Agriculture, 1974. 
Final Report of the Fertilizer Placement Scheme 
(1. C.A. ೧.) Dharwada : University of Agricultural 
Sciences 1966. (Unpublished) 








ಪರಾ. Improvement and Production of Maize 


Sorghamand Millets. Rome: F.A.0. 1972. 


Directory and Yearbook. Bombay : Times of 
India, 1974-75. 





AA ಊ ಹು YN ಜಾ 


10 


11 
12 


13 


14 


15 


ಕೃಷಿವಿಶ್ವವಿದ್ಯಾನಿಲಯದ ಪ್ರಕಟಣೆಗಳು 


ಸುಭಿಕ್ಷತೆಗೆ ತೆರೆದ ಬಾಗಿಲು (ಪ್ರತಿಗಳು ತೀರಿವೆ) 
ಪೀಡೆ ನಿರ್ವಹಣೆ (ಪ್ರತಿಗಳು ತೀರಿವೆ) 
ಕೀಟಿ ವಿಂಗಡಣೆ 
ಕೀಟಿ ಹತೋಟಿ (ದ್ವಿತಿಯ ಮುದ್ರಣ) 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ-1 
ತರಕಾರಿ ಬೇಸಾಯ (ಪ್ರತಿಗಳು ತೀರಿವೆ) 
ಕೃಷಿ ರಾಸಾಯನಶಾಸ್ತ್ರ ಶಬ್ಧಾರ್ಥ (ಸಾದಾಪ್ರತಿ) 
ನಿರೂಪಣಾವಳಿ (ಕ್ಕಾಲಿಕೊ) 
ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ (ಸಾದಾಪ್ರತಿ) 
| (ಕ್ಯಾಲಿಕೊ) 
ರೈತರ ನೆಚ್ಚುಮೆಚ್ಚಿನ ಮರಗಳು (ಸಾದಾಪ್ರತಿ) 
(ಕ್ಯಾಲಿಕೊ) 
ಸಾಕುಪ್ರಾಣಿಗಳ ಶರೀರ ಕ್ಪಿಯಾಶಾಸ್ತ್ರ ಭಾಗ-2  (ಸಾದಾಪ್ರತಿ) 
\ (ಕ್ಯಾಲಿಕೊ) 
ಜೀಜಗಣಿತ ಪರಿಚಯ (ಅಚ್ಚಿನಲ್ಲಿದೆ) 
ಮಣ್ಣು ಮತ್ತು ನೀರು ನಿರ್ವಹಣೆ (ಸಾದಾಪ್ರತಿ) 
\ (ಕ್ಯಾಲಿಕೊ) 
ಮಣ್ಣು (ಸಾದಾಪ್ರತಿ) 
(ಕ್ಯಾಲಿಕೊ) 
ಕೃಷಿ ಸಹಕಾರ (ಸಾದಾಪ್ರತಿ) 
(ಕ್ಯಾಲಿಕೊ) 
ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ (ಸಾದಾಪ್ರತಿ) 
\ (ಕ್ಯಾಲಿಕೊ) 


\ 


2-00 
5-00 
15-00 
12-50 
6-25 
12-50 
5-00 
6-25 
15-00 
19-00 
15-00 
19-00 
11-25 
15-00 


15-00 
19-00 
11-25 
15-00 

6-25 
10-00 


15-00 
19-00 


16 


17 
18 
19 
20 
21 
22 
23 
24 
25 
26 
27 


28 


29 


ಗೋಸೇಪತ್ತು 

ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಧತಿಗಳು 
ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ . 
ಪಶಂವೈದ್ಮಕೀಯ ವಿಜ್ಞಾನ 


ಹೊಲದ ಬೆಳೆಗಳಿಗೆ ಬೀಳುವ ಕೀಟಗಳು 


94 


(ಸಾದಾಪ್ರತಿ) 6-25 


(ಕ್ಯಾಲಿಕೊ) 
(ಸಾದಾಪ್ರತಿ) 
(ಕ್ಯಾಲಿಕೊ) 
(ಸಾದಾಪ್ರತಿ) 
(ಕ್ಯಾಲಿಕೊ) 
(ಸಾದಾಪ್ರತಿ) 
(ಕ್ಕಾಲಿಕೊ) 
(ಸಾದಾಪ್ರತಿ) 
- (ಕ್ಕಾಲಿಕೊ) 


ಟ್ರಾಕ್ಟರು ಹಾಗೂ ಅವುಗಳನ್ನು ಸುಸ್ಥಿತಿಯಲ್ಲಿಡುವ (ಸಾದಾಪ್ರತಿ) 


ಕ್ರಮಗಳು 


(ಕಾ ್ಯಲಿಕೊ) 


ಸಾಕು ಪ್ರಾಣಿಗಳ ಶರೀರ ಕ್ರಿಯಾಶೌಸ್ತ್ರ ಭಾಗ-3 (ಸಾದಾಪ್ರತಿ) 


ಕೃಷಿ' ವಿಸ್ತರಣ ಶಿಕ್ಷಣ ಪದ್ಧತಿಗಳು 
ಕಣಜದ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಸಸ್ಯವರ್ಗೀಕರಣ ಶಾಸ್ತ್ರ 

ಪೌಷ್ಟಿಕ ಆಹಾರ 

ಕಡಲ ಮೂನುಗಾರಿಕೆ 


ಧಾನ್ಯದ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 


ಕಬ್ಬಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 


(ಕ್ಯಾಲಿಕೊ) 
(ಸಾದಾಪ್ರತಿ) 
(ಕ್ಯಾಲಿಕೊ) 
(ಸಾದಾಪ್ರತಿ) 
(ಕ್ಕಾಲಿಕೊ) 
(ಸಾದಾಪ್ರತಿ) 
(ಕ್ಯಾಲಿಕೊ) 


(ಸಾದಾಪ್ರತಿ) 
(ಕ್ಯಾಲಿಕೊ) 
(ಸಾದಾಪ್ರತಿ) 
(ಕ್ಯಾಲಿಕೊ) 


(ಸಾದಾಪ್ರತಿ) 


(ಸಾದಾಪ್ರತಿ) 


10-00 

7-50 
11-25 
17-50 
21-25 

7-50 
11-25 

8-25 
12-00 
75-00 
12-50 
10-00 
15-00 
11-25 
16-25 
15-00 
19-00 


15-00 
20-00 


9-00 
14-00 


5-00 
10-00 
10-75 


4-50 


95 


30 


31 


32 


33 


34 


35 


36 


37 


38 


39 


40 


41 


42 


43 


ಶಿಶುವಿಹಾರ (ಸಾದಾಪ್ರತಿ) 9-50 


(ಕ್ಯಾಲಿಕೊ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
` ಅವುಗಳ ಹತೋಟಿ (ಸಾದಾಪ್ರತಿ) 
ಕೃಷಿ ಎಂಜಿನಿಯರಿಂಗ್‌ ಪಠ್ಯಪುಸ್ತಕ (ಸಾದಾಪ್ರತಿ) 
(ಕ್ಕಾಲಿಕೊ) 
ಇಲಿಗಳು ಹಾಗೂ ಅವುಗಳೆ ನಿಯಂತ್ರಣ (ಸಾದಾಪ್ರತಿ) 
(ಕ್ಯಾಲಿಕೊ) 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ (ಸಾದಾಪ್ರತಿ) 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ (ಸಾದಾಪ್ರತಿ) 
ಕ್ಯಾನಿಂಗ್‌ (ಸಾದಾಪ್ರತಿ) 
(ಕ್ಯಾಲಿಕೊ) 
ಆಲಂಕಾರ ಸಸ್ಯಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ (ಸಾದಾಪ್ರತಿ) 
ಜೀವಕೋಶ ಕ್ರಿಯಾಶಾಸ್ತ್ರ ಹಾಗೂ ಜೀವ (ಸಾದಾಪ್ರತಿ) 
ರಸಾಯನ ಶಾಸ್ತ್ರ (ಕ್ಯಾಲಿಕೊ) 
ಎಲುಬು ಶಾಸ್ತ್ರ (ಸಾದಾಪ್ಪ್ರತಿ) 
(ಕ್ಯಾಲಿಕೊ) 
ಕಡಲೆಕಾಯಿ (ಸಾದಾಪ್ರತಿ) 
(ಕ್ಯಾಲಿಕೊ) 
ಗಣಿತಶಾಸ್ತ್ರ ಪ್ರವೇಶಿಕ ಭಾಗ-1 (ಸಾದಾಪ್ರತಿ) 
(ಕ್ಯಾಲಿಕೊ) 


ತೆಂಗು ಅಡಿಕೆ ಇತರ ಗರಿಮರಗಳ ಕೀಟಗಳು 
ಹಾಗೂ ಅವುಗಳ ಹತೋಟಿ (ಸಾದಾಪ್ರತಿ 


ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ (ಸಾದಾಪೃತಿ) 


13-25 


7-50 
9-50 
14-00 
950 
13.26 


1250 


103.25 


163.25 
21.25 


10.75 


2000 
25 00 


1125 
16-25 


10-00 
15-00 
25 00 
30-00 


9.00 


12-00 


44 


45 
46 


41 


48 


49 


50 
51 
52 
53 
54 


$5 
56 


$7 


96 


ಭಾರತದಲ್ಲಿ ಕೋಳಿ ಸಾಕಣೆ (ಸಾದಾಪ್ರತಿ) 22-50 
(ಕ್ಯಾಲಿಕೂ) 27-50 


ಕಲ್ಲುನಾರು (ಭೂತಾಳೆ) ಗಿಡಗಳು ' (ಸಾದಾಪ್ರತಿ) 5-00 
ಎಣ್ಣೆ (ಬೀಜ) ಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು 

ಹಾಗೂ ಅವುಗಳ ಹತೋಟಿ (ಸಾದಾಪ್ರತಿ) 75-00 
ಹತ್ತಿನೂಲು (ನಾರಿನ) ಬೆಳೆಗಳಿಗೆ ಬೀಳುವ ಕೀಟಗಳು 

ಹಾಗೂ ಅವುಗಳ ಹತೋಟಿ . (ಸಾದಾಪ್ರತಿ) 10-00 
ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪನೇರಳೆ 


ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ 
ಹತೋಟಿ (ಸಾದಾಪ್ತತಿ) 5-00 


ಮಾದಕ (ಹೊಗೆಸೊಪ್ಪು, ಗಾಂಜ)ಹಾಗೂ ಸಾಂಬಾರ 
(ಅರಿಸಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 


ಹಾಗೂ ಅವುಗಳ ಹತೋಟಿ * (ಸಾದಾಪ್ರತಿ) 3-75 
ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 

ಕೀಟಗಳು ಅವುಗಳ ಹತೋಟಿ (ಸಾದಾಪ್ರತಿ) 4-50 
ಸಸ್ಯಸಾಮ್ರಾಜ್ಯ (ಸಾದಾಪ್ರತಿ) 25-00 


| (ಕ್ಕಾಲಿಕೊ) 30-00 
ಭಾರತೀಯ ಗ್ರಾಮೀಣ ಯುವಕ ರೈತ ಸಂಘಗಳ (ಸಾದಾಪ್ರತಿ) 8-25 


ಸಂಘಟಣೆ (ಕ್ಯಾಲಿಕೊ) 13-25 
ಮೀನುಗಾರಿಕೆ (ಸಾದಾಪ್ರತಿ) 10-00 
(ಕ್ಯಾಲಿಕೊ) 15-00 
ಗಣಿತಶಾಸ್ತ್ರ ಪ್ರವೇಶಿಕೆ ಭಾಗ-2 (ಸಾದಾಪ್ರತಿ) 20-00 
(ಕ್ಯಾಲಿಕೊ) 25-00 
ಸಾವಯವ ರಾಸಾಯನಶಾಸ್ವ್ರೆ ಪ್ರವೇಶಿಕೆ (ಅಚ್ಚಿ ನಲ್ಲಿದೆ) 


ಪಶು ರೋಗಗಳು ಹಾಗೂ ಸಾರ್ವಜನಿಕ ಆರೋಗ್ಯ (ಸಾದಾಪ್ರತಿ) 12-50 
(ಕ್ಯಾಲಿಕೊ) 17-50 
ಭಾರತದಲ್ಲಿ ಜೇನು ಸಾಕಣೆ (ಸಾದಾಪ್ರತಿ) 20-00 
(ಕ್ಕಾಲಿಕೊ) 25-00 


97 
58 
59 
60 
61 


62 
63 


64 
65 
66 


67 
68 
69 
1] 
72 
73 


74 


75 


ಸಾಕುಪ್ರಾಣಿ ಮೂಲದ ಸೋಂಕು ರೋಗಗಳು 


ದೊಡ್ಡರೋಗ 
ಮೂಲ ಅರ್ಥಶಾಸ್ತ್ರ 


ಜೇನುಸಾಕಾಣೆ 


ಕೃಷಿ ರಾಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 
ತರಕಾರಿ ಬೆಳೆಗಳ ಕೀಟನಿಯಂತ್ರಣ 


ಸಾಕುಪ್ಪುಣಿಗಳ ಭ್ರೂಣಶಾಸ್ತ್ರ 
ಸಂಸ್ಕೃತಿಯ ರೂಪಿಕೆಗಳು 
ರೇಖಾತ್ಮಕ ಬೀಜಗಣಿತ 


ಹುಲಿ-ಭಾರತದ ರಾಷ್ಟ್ರೀಯ ಮೃಗ 
ಪ್ರಾಣಿಗಳ ವರ್ತನೆ 


ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಹತೋಟಿ 
ಸಸ್ಯ ತಳಿ ಅಭಿವೃದ್ಧಿ ವಿಧಾನಗಳು 

ಅಹಾರ ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ರಾಮುಖ್ಯತೆ 
ಪಡೆದಿರುವ ಸೂಕ್ಷ್ಮಜೀವಿಗಳು 

(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-1) 
ಜೋಳ 


ಕುರಿಸಾಕಣೆ 


ಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


(ಸಾದಾಪ್ರತಿ) 7-50 
(ಕ್ಯಾಲಿಕೊ) 12-50 
(ಸಾದಾಪ್ರತಿ) 5-00 
(ಸಾದಾಪ್ರತಿ) 19-00 
(ಕ್ಯಾಲಿಕೊ) 2400 
(ಸಾದಾಪ್ರತಿ) 17-50 
(ಕ್ಯಾಲಿಕೊ) 22-50 
(ಸಾದಾಪ್ರತಿ) 3-25 
(ಸಾದಾಪ್ರತಿ) 12-50 
(ಕ್ಯಾಲಿಕೊ) 19-00 
(ಸಾದಾಪ್ರತಿ) 20000 
(ಕ್ಕಾಲಿಕೊ) 25-00 


(ಸಾದಾಪ್ರತಿ) 30_00 
(ಕ್ಯಾಲಿಕೊ) 35.00 
(ಸಾದಾಪ್ಪತಿ) 20-00 
(ಕ್ಯಾಲಿಕೊ) 24-00 


(ಸಾದಾಪ್ರತಿ) 17-22 
(ಕ್ಯಾಲಿಕೊ) 22-00 


(ಕ್ಕಾಲಿಕೊ) 125-00 
(ಕ್ಕಾಲಿಕೊ) 60-00 


8-50 
10-00 
(ಕ್ಕಾಲಿಕೊ) 15.00 
(ಸಾದಾಪ್ರತಿ) 8-00 
(ಕ್ಕಾಲಿಕೊ) 13-00 
(ಅಚ್ಚಿನಲ್ಲಿದೆ) 


76 
77 
78 


79 


80 
81 
82 
83 
74 
85 
86 
87 


88 
99 


90 
91 


ಮಣ್ಣು ನಿರ್ವಹಣೆ, ಸಂರಕ್ಷಣೆ, ಬೆಳೆ ಉತ್ಪಾದನೆ (ಅಚ್ಚೆನಲ್ಲಿದೆ) 
ಕೃಷಿ ಅನಿಲ ಯಂತ್ರ ಹಾಗೂ ಟ್ರಾಕ್ಟರುಗಳು (ಅಚ್ಚಿನಲ್ಲಿದೆ) 
ಕೆಲವು ಸಸ್ಯಗಳ ವೈಜ್ಞಾನಿಕ ಕುಟುಂಬ ಇಂಗ್ಲಿಷ್‌ ಹಾಗೂ 


ಕನ್ನಡ ಹೆಸರುಗಳು (ಅಚ್ಚಿನಲ್ಲಿದೆ) 
ಮೂನು ಮತ್ತು ಇತರ ಸಾಗರೋತ್ಸನ್ನ ಆಹಾರಗಳ 

ಶೀತ ಜೋಪಾಸನೆ (ಅಚ್ಚಿನಲ್ಲಿದೆ) 
ಸಾಕುಪ್ರಾಣಿಗಳ ಕೀಲು ಮತ್ತು ಸ್ನಾಯುಶಾಸ್ತ್ರ (ಅಚ್ಚಿನಲ್ಲಿದೆ) 
ಹಂದಿ ಭ್ರೂಣಶಾಸ್ತ್ರ (ಅಚ್ಚಿನಲ್ಲಿದೆ) 
ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ (ಅಚ್ಚೆನಲ್ಲಿದೆ) 
ಮತ್ಸ್ಯಶಾಸ್ತ್ರ (ಅಚ್ಚಿನಲ್ಲಿದೆ) 
ಹಣ್ಣು ಮತ್ತು ತರಕಾರಿಗಳ ಸಂರಕ್ಷಣೆ (ಅಚ್ಚಿನಲ್ಲಿದೆ) 
ಫಾರ್ಮ್‌ ನಿರ್ವಹಣೆ ಅರ್ಥಶಾಸ್ತ್ರ (ಅಚ್ಚಿ ನಲ್ಲಿದೆ) 
ತೆಂಗು (ಅಚ್ಚಿನಲ್ಲಿದೆ) 
ಆಹಾರ ರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-2) (ಅಚ್ಚಿನಲ್ಲಿದೆ) 
ಸಹಕಾರಿ ಬೇಸಾಯ (ಅಚ್ಚಿನಲ್ಲಿದೆ) 
ಕೋಶ (ಅಚ್ಚಿನಲ್ಲಿದೆ) 
ನೀರಾವರಿ ತತ್ವ ಮತ್ತು ಪದ್ಧತಿಗಳು (ಅಚ್ಚಿನಲ್ಲಿದೆ) 


ಮಣ್ಣು ಶಿಲೀಂಧ್ರ ಕೈಪಿಡಿ (ಅಚ್ಚಿನಲ್ಲಿದೆ) 


